ಕಾಡು ಕುದುರೆ 


ಚಂದ್ರತೇಖರ ಕಂಬಾರ 


ಅಕ್ಷರ ಪ್ರಕಾಶನ ಸಾಗರ-೫೭೭೪೦೧ ಕರ್ನಾಟಕ ರಾಜ್ಯ 


Kadu Kudure: (Drama) By Chandrasekhar Kambar, Centre of 
Kannada Studies Bangalore University Bangalore-560 056. 


Published by Akshara Prakashana (Akshara Trust) 58888-577401 
Karnataka. 


Printed at 1101 Mudrana Bangalore-560004 


Pages 604-12 Price Rs. 


ಫ್ರಿ Author 


ಮುಖಪುಟ ಚಂದ್ರಕಾಂತ ಕುಸನೂರ 


“ಬೆಲೆ : ರೊಪಾಯಿ G..00 


ಮುದ್ರಣ: ಲಿಸಿ ಮುದ್ರಜ, ಜೆಂಗಳೊರು-560 004 


ಈ ನಾಟಿಕದ ಬಗೆಗೆ... 


ಚಂದ್ರಶೇಖರ ಕಂಬಾರರು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಕವಿಗಳಾಗಿ, 
ನುಟಕಕಾರರಾಗಿ, ಕಥೆ-ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ, ನಾಟಕ- ಸಿನಿಮಾ 
ಸಂಗೀತ ಸಂಯೋಜಕರಾಗಿ ನಿರ್ದೇಶಕರಾಗಿ, ಗಾಯಕರಾಗಿ, ಜಾನಪದ ವಿದಾ ಸ 
ರಾಗಿ ಅವರ ಸಾಧನೆ ಗಣನೀಯವಾದುದು. ಇಷ್ಟಿದ್ದೂ ಕಂಬಾರರು ತಾವು ಕ್ಸ 
ಹಾಕಿದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಗಳಿಸಿರುವುದೊಂದು ವಿಶೇಷ. ವಿಮರ್ಶಕರ 
ಮರ್ಜಿಯನ್ನು ಅಷ್ಟು ಗಿ ಹಿಡಿಯದೆ ತಾವು ಮಾಡಬೇಕೆಂದಿರುವುದನ್ನು ಮೌನವಾಗಿ 
ಸಾಧಿಸುತ್ತಾ ನಡೆಯುವ ಕಂಬಾರರನ್ನು ನಾನು ಸುಮಾರು ವರ್ಷಗಳಿಂದ ಸನಿಹದಿಂದ 
ನೋಡುತ್ತಿರುವೆನಾದರೂ ಅವರನ್ನೊಂದು ಪ್ರಮಾಣಕ್ಕೆ ಬದ್ಧರನ್ನಾ ಗಿಸುವುದು 
ನನಗಿಂದಿಗಣ ಸಾಧ್ಯವಾಗಿಲ್ಲ. ಎಲ್ಲರ ಊಹೆ, ಅಂದಾಜುಗಳನ್ನು ಮೀರಿ ಬೆಳೆಯು 
ತ್ತಿರುವ ಕಂಬಾರರ ಕೃತಿಯೊಂದರ ಬಗೆಗೆ ಬರೆಯುವುದು ಎಷ್ಟೊಂದು ಪೇಚಿನ 
ಕೆಲಸವಾಗಬಹುದೆನ್ನು ವುದಕ್ಕೆ ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಬೇಕಾಯಿತು. 


ಕಂಬಾರರ "ಕಾಡುಕುದುರೆ'ಯ ಬಗೆಗೆ ಬರೆಯಲು ನನಗಿರಬಹಂದಾದ ಏಕೆ ಕ 
ಅರ್ಹತೆಯೆಂದರೆ ನಾನು ಒಬ್ಬ ಸಹೃದಯನಾಗಿ ಅವರ ರಚನೆಗಳ ಬಗೆಗೆ ಆರೋಗ್ಯ 
ಕರವಾದ ಚರ್ಚೆಯಲ್ಲಿ ತೊಡಗುತ್ತಿದ್ದುದು ಮತ್ತು ಅವರ ಈವರೆಗಿನ ನಾಟಕ 
ಗಳನ್ನೆಲ್ಲಾ ಕುತೂಹಲದಿಂದ ಗಮನಿಸುತ್ತಾ ಬಂದಿರುವುದು. 


"ಕಾಡುಕುದುರೆ' ಜಾನಪದ ಪರಿಸರದಲ್ಲಿ ನಡೆಯಂವ ಪ್ರೇಮಕಥೆಯೊಂದರ 
ನಾಟಕ ರೂಪ, ಕೆಂಬಾರರ ಬಹುಪಾಲು ಕವನ, ನಾಟಕಗಳಲ್ಲಿ ಮೇಲಿಂದ ಮೇಲೆ 
ಕಾಣಿಸಿಕೊಳ್ಳುವ ಲೈಂಗಿಕ ಪ್ರತಿಮೆಗಳು "ಕಾಡುಕುದುರೆ'ಯಲ್ಲೂ ಇವೆ. ಶಕ್ತಿ 
ಮತ್ತು ಸ್ತ್ರೀಯ ಸಂಕೇತವಾಗಿ ಕಂಬಾರರು ಕಾಡುಕುದುರೆಯನ್ನು ಬಹಳಷ್ಟು ಕಡೆ 
ಬಳಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಬಳಕೆಯಾಗಿರುವ ಕಾಡುಕುದುರೆ ಒರಟುತನ 
ದಿಂದ ಕೂಡಿದ್ದರೂ ಅಖಂಡ ಸೃಷ್ಟಿಯ ಶಕ್ತಿಯುತ ಕಾಮಕ್ಕೆ ಸಂಕೇಶ 
ವಾಗಿದೆ, ಪ್ರೇಮ ಮತ್ತು ಕಾಮಗಳ ನಡುವಿನ ಅಂತರ ಗೆರೆಯೆಳೆದು ಬೇರ್ಪಡಿಸ 
'ಲಾಗದಷ್ಟು ಸೂಕ್ಷ್ಮವಾಗಿರುವುದರಿಂವ "ಕಾಡುಕುದುರೆ'ಯನ್ನು ಒಂದು ಕಾಮದ 
ಕಥೆಯಾಗಿ ಭಾವಿಸಲೂ ಸುಧ್ಯವಿದೆ. ಇಲ್ಲಿ ಬರುವ ಹಂಲಿಗೊಂಡ ಬಡವ, ಅವನಿಗೆ 
ಒಂದು ಹುಡುಗಿಯ ಮೇಲೆ ಕಣ್ಣುಬಿದ್ದು , ಆರ್ಥಿಕ ಕಾರಣಗಳಿಂದಾಗಿ ಅವಳನ್ನು 


11 
ಮದುವೆಯಾಗುವುದು ಸಾಧ್ಯವಾಗದೇ ಹೋಯಿತು. ಅವಳಿಗೆ ಬದಲು ರೋಗಿಷ್ಠ 
ಯಾಗಿದ್ದ ಅವಳಕ್ಕನನ್ನು ಮದುವೆಯಾದ. ಈ ನಡುವೆ ಇವರಿಬ್ಬರ ಮತ್ತೊಬ್ಬಳು 
ಸಹೋದರಿ..ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಹುಲಿಗೊಂಡನ ಸಂಪರ್ಕ 
ಬಯಸಿದಳು. ಕೊನೆಗೆ ಹುಲಿಗೊಂಡ ತನ್ನನ್ನಾ ವರಿಸಿದ್ದ ಎಲ್ಲ ಬಂಧನಗಳನ್ನೂ 
ಕಿತ್ತೊಗೆದು ತನ್ನಲ್ಲಿ ಬಯಕೆಯ ಕಿಚ್ಚೆಬ್ಬಿಸಿದ್ದವಳೊಡನೆ ಸುಂದರ ಕನಸಿನ 
ಪ್ರಪಂಚದತ್ತ ದೌಡಾಯಿಸಿದ. ಇದಿಷ್ಟು "ಕಾಡುಕುದುರೆ' ನಾಟಕದ ಕಥೆ. 
ಕ್ಷಣಕ್ಷಣಕ್ಕೂ ಬದುಕನ್ನು ಹಿಂಡಿ ಹಿಂಸಿಸುವ ವ್ಯವಸ್ಥೆ ಯ ಕ್ರೂರ ಹಿಡಿತದಿಂದ 
ತಪ್ಪಿಸಿಕೊಳ್ಳಲು ಪ್ರಣಯಿಗಳು ನಡೆಸುವ ಮುಗ್ಧ ಹೋರಾಟವನ್ನು ಈ ನಾಟಕ 
ಬಿಡಿಸಿ ತೋರುತ್ತದೆ. ಸ್ವತಂತ್ರ ಬದುಕಿಗೆ, ಕನಸುಗಳ ಈಡೇರಿಕೆಗೆ, ಅಖಂಡ 
ಕಾಮತೃಪ್ತಿಗೆ ಹಾತೊರೆಯುವ ಗಂಡ:-ಹೆಣ್ಣುಗಳು ಹಂತಹಂತವಾಗಿ ಅಸಂಗತ 
ಬದುಕನ್ನು ಜಾಡಿಸಿ ಒದ್ದು ಕನಸಿನ ಲೋಕಕ್ಕೆ ಪಯಣಿಸುವುದನ್ನು ಇಲ್ಲಿ 
ಕಾಣಬಹುದು. ಸಾವಿನ ಭೀತಿ, ಸೋಲಿನ ಅಂಜಿಕೆಯನ್ನು ಮೀರಿ ಹೊಸದಾದ. 
ಸ್ವತಂತ್ರ ಬಾಳನ್ನು ರೂಪಿಸಿಕೊಳ್ಳುವ ಅಸ್ತಿತ್ವವಾದದ ಸಾಧ್ಯತೆ ಕಾಡುಕುದುರೆ 
ಯಲ್ಲಿದೆ. ಹಾಗಾಗಿ ಕಾಮದ ವೂಲಕ ಕ್ರಾಂತಿಯನ್ನು ಪ್ರತಿಪಾದಿಸುವ ಮಹತ್ವದ 
ಉದ್ದೇಶ ಕಂಬಾರರಿಗಿರುವುದರ ಹಿನ್ನೆಲೆಯಲ್ಲೂ ಈ ನಾಟಕವನ್ನು ನೋಡಬೇಕು." 
ಯಾಕೆಂದರೆ ಕಾವಂ ಮಾನವನ ಮೂಲ ಪ್ರವೃತ್ತಿಗಳಲ್ಲೊಂದು ಮತ್ತು ಜನಪದರ 
ಬದುಕು ಕಾಮಪ್ರಧಾನವಾದದ್ದು. ಕಾಮ ಬದುಕಿನ ಅನಿವಾರ್ಯ ಅಂಗವಾದ್ದರಿಂದ 
ಲೈಂಗಿಕತೆಯ ಎಡವಟ್ಟು, ವಿಪರ್ಯಾಸಗಳಿಂದ ಬರುವಷ್ಟು ಸಿಟ್ಟು, ರೊಚ್ಚು 
ಅವರಿಗೆ ಮತ್ತುವುವರಿಂದಲೂ ಬರುವುದಿಲ್ಲ. ಕಂಬಾರರು ತಾವು ಪ್ರೀತಿಸುವ. 
ಜನಪದರ ಜೀವನೋತ್ಸಾಹವನ್ನು, ಸೌಂದರ್ಯವನ್ನು, ಸುಖವನ್ನು, ಸತ್ಯವನ್ನು, 
ತಲೆತಲಾಂತರದಿಂದ ಬದಲಾವಣೆ ಕಾಣದ ಹಳ್ಳಿಯ ಬದುಕನ್ನು ತಮ್ಮ 
ನಾಟಕಗಳಲ್ಲಿ ಕಂಡರಿಸುತ್ತಲೇ ನಾವು ತಲುಪಬೇಕಾದ ನೆಲೆಯ ಸಾಂಕೇತಿಕ 
ರೂಪವನ್ನೂ ಪ್ರಕಟಪಡಿಸುತ್ತಾರೆ. "ಜೋಕುಮಾರಸ್ವಾಮಿ'ಯಲ್ಲಿ ಸಾಮಾನ್ಯರ 
ಬದುಕು ಅರಳಿಕೊಳ್ಳಲು ಬಿಡದ ಕರಾಳ ವ್ಯವಸ್ಥೆ ಯ ವಿರುದ್ಧ ತಿರುಗಿ ಬೀಳಲು 
ಹುಮ್ಮಾಸ್ಸು ಹುಟ್ಟಿ ಸುವುದು ಒಂದು ಹೆಣ್ಣು .. "ನಾಯೀಕಥೆ'ಯಲ್ಲಿ ಸರ್ವಾಧಿಕಾರೀ 
ಪ್ರಭುತ್ವದೆದುರು ಹೋರಾಟಕ್ಕಣಿಯಾಗಲು ಪ್ರಚೋದಿಸುವುದು ಒಂದೂ ಹೆಣ್ಣು. 
ಹಾಗೆಯೇ ಕಾಡುಕುದುರೆಯಲ್ಲಿ ಸಾಮಾಜಿಕ ಬಂಧನಗಳನ್ನು ಕಿತ್ತೆಸೆಯುವ ಪ್ರಬಲ 
ಒತ್ತಡವಾಗಿ ಕಂಡುಬರುವುದು ಒಂದು ಹೆಣ್ಣು. ಈ ಹೆಣ್ಣಿನ ಬಳಕೆ ಮತ್ತು 
ಬಯಕೆಯ ಹಿನ್ನೆಲೆಯಲ್ಲಿರುವುದು ಕಾವು. ಹೀಗೆ ಹಿಂದೆಯೇ ಹೇಳಿದಂತೆ ಕಾಮದ 
ಮೂಲಕ ಕ್ರಾಂತಿಯನ್ನು ಪ್ರತಿಪಾದಿಸಬೇಕೆನ್ನುವ ಕಂಬಾರರ ಮಹತ್ವದ ಉದ್ದೇಶ” 
ನಾಟಕಗಳಲ್ಲಿ: ಸುಂದರವಾಗಿ, ಕಲಾತ್ಮಕವಾಗಿ ಅರಳಿಕೊಳುವ ರೀತಿ ಮಾಶ್ರ ಬೆರಗು-' 
ಹುಟ್ಟಿಸುವಂಥದ್ದು. ಅನುಭವದ ಒಟ್ಟಂಧದ ಧ್ವನಿಯನ್ನು 'ಓಡಿದಿಡಬೇಕೆನಲ್ನವ' 


V 


ಕಂಬಾರರ ತವಕ ಬದಂಕಿನ ಅನಿವಾರ್ಯ ಹಾಗೂ ಸ್ವಾಭಾವಿಕ ಭಾಗವಾಗಿಯೇ 
ಕಾಮವೂ ಚಿತ್ರಿಸುತ್ತದೆ. 


ನಾಟಕದಲ್ಲಿ ಹುಲಿಗೊಂಡ ಕೈ ಹಿಡಿಯಬೇಕಾಗಿ ಬಂದದ್ದು ಪಾರೋತಿಯನ್ನು. 

ಆದರೆ ಅವನ ಮನವನ್ನು ಹಚ್ಚಿ ಸಿದ್ದ ವಳು ಪಾರೋತಿಯ ಕಿರಿಯ ಸೋದರಿ 
ಯಾದ ಚೆಂಪಿ. ತನ್ನಕ್ಕನ ನಂದೇ ಸಂಬಂಧವಿರಿಸಿಕೊಳ್ಳುವ ಚಂಪಿಯ 
ಕಾಮ ನಾವು ಒಪ್ಪಿಕೊಂಡು, ಅನುಸರಿಸಿಕೊಂಡು ಬರುತ್ತಿರುವ ಸುಭ ಟಕ ವೌಲ್ಯ 
ಗಳ ದೃಷ್ಟಿಯಿಂದ ಅಸಹಜವಾದರೂ ಅದರ ಹಿಂದಿರುವ ದೇಹ-ಮನಸ ಗೆಳ 
ಅಪೆ ಕ್ಷೆ ಖು ಒತ್ತಡ. ಇವುಗಳನ್ನು ತಿರಸ ಗ ರಿಸುವಂತಿಲ್ಲ. ಇಲ್ಲಿ ಶೀಲಕ್ಕನ 
ಸಿತಿ ಪಾರೋತಿ ಮತ್ತು ಚಂಪಿಯರಿಗಿಂತ ಭಿನ್ನವಾದದ್ದು. ಅವಳು ಪಾರೋತಿ 
-.0ತೆ ಶಾಸ್ತ್ರೋಕ್ಟವಾಗಿ ಹುಲಿಗೊಂಡನ ಕೈಹಿಡಿದವಳಲ್ಲ, ಚಂಪಿಯಂತೆ ಹುಲಿ 
ಗೊಂಡನನು ಸ ಹಂಚ್ಚೆಬ್ಬಿಸಿದವಳೂ ಅಲ್ಲ. ವಯಸ್ಸಿನಲ್ಲಿ ಚಂಪಿಗಿಂತ ಹಿರಿಯಳಾದರೂ 
ಅಷ್ಟೇನೂ ಸುಂದರಿಯಲ್ಲದ ಶೀಲಕ್ಕನಿಗೆ ಮದುವೆಯ ಭಾಗ್ಯ ಕೂಡಿಬರಲಿಲ್ಲ. 
ಹಾಗೆಂದು ಯೌವ್ವನ ಪ್ರೇರಿಸುವ ದೇಹದ ಅದಮ್ಯ ಬಯಕೆಗಳನ್ನು ಹತ್ತಿಕ್ಕಿ 
ಅನ್ಯಾಯ ಮಾಡಿಕೊಳ್ಳುವ ಮನಸ್ಸೂ ಆವಳಿಗಿಲ್ಲ. ಭಾವನೊಂದಿಗೆ ಕೂಡುವ 
ಯಾವುದೇ ಅವಕಾಶವನ್ನೂ ಅವಳು ವ್ಯರ್ಥಮಾಡಿಕೊಳ್ಳಲು ಬಯಸುವುದಿಲ್ಲ. 
ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಮನುಷ್ಯ ಸಂಬಂಧಗಳ ಸೂಕ್ಷ್ಮತೆಯನ್ನು ಗ್ರಹಿಸದ 
ಪಾಶ್ವ ೯ವಾಯಂ ಹೀಡಿತ ಮನಸ ಗೆ ಚು ನಿಯರ ಸಂಬಂಧ ವ್ಯಭಿಚಾರ 
i ಅನ್ಫೈ ತಿಕ ವ್ಯವಹಾರವಾಗಿಯೋ ಕಾಣಬಹುದು. ಹಾಗಾದಾಗ ಅಂಥ 
ಸಂಬಂಧವನ್ನು ಹಿ "ಸಮಸ್ಯೆ ಯಾಗಿ ಪರಿಭಾವಿಸಿ, ನಮ್ಮ ಸಾಮಾಜಿಕ ವ್ಯವಸ್ಥೆ 
ಯಲ್ಲೇ ಅ ಸಮಸ್ಯೆಯ pA ಆಳವಾಗಿ ಊರಿಕೊಂಡಿರುವುದನ್ನು 
ಪರಿಶೋಧಿಸುವ ರಕ ತಪ್ಪಿಹೋಗುತ್ತದೆ. 


ಜಿ. 


ಊರಿಗೆಲ್ಲಾ ಸಿಂಹಸ್ಟಪ್ನವಾಗಿರುವ ಗೌಡ್ತಿಯ ಮನೆಯಲ್ಲೇ ಈ ಸಂಬಂಧ 
ಗಳು ತೆರೆಮರೆಯಲ್ಲಿ ಏರ್ಪಡುತ್ತಾ, ಖಚಿತವಾಗಂತ್ತಾ ಹೋಗುತ್ತಿದ್ದಂತೆ ಊರಲ್ಲೂ 
'ಅದಕ್ಕೆ ಸಂವಾದಿಯಾದ ಘಟನೆಗಳು ಜರುಗುತ್ತಿರುತ್ತಷೆ. ಅವುಗಳಲ್ಲಿ ಕೊಮಾಲಿಯ 
ಪ್ರಸಂಗವನ್ನು ನೋಡಬಹುದು : ಕೊಮಾಲಿ ನಿಸರ್ಗದ ಅತ್ಯಂತ ಸಹಜ ಭಾಗ. 
ಆದ್ದರಿಂದಲೇ ಕಾಡುಕುದುರೆ ಉಳಿದೆಲ್ಲರಂತೆ ಅವಳನ್ನು ಕಾಡಿಸುವುದಿಲ್ಲ. ಸಲೀಸಾಗಿ 
ಅದನ್ನು ಹತ್ತಿ ಗಂಡನ ಮನೆಯಿಂದ ಅವಳು ಪಾರಾಗಿ ಬರಬಲ್ಲಳು. ಸಾಮಾಜಿಕವಾಗಿ 
ಕೆಳ ಅಂತಸ್ತಿನಲ್ಲಿರುವ ಕೊಮಾಲಿಯನ್ನು ಸಮಾಜದ ಕಟ್ಟುಪಾಡುಗಳು, ನೀತಿ 
ನಿಯಮಾವಳಿಗಳು ಅಷ್ಟಾಗಿ ಹಿಂಸಿಸುವುದಿಲ್ಲ. ಆಕಳಂಥ ಗಂಡನಿಂದ ತಾನು 
ನಿರೀಕ್ಷಿಸಿದ ಸುಖ ದೊರೆಯಲಿಲ್ಲವೆಂದಾಗ ಅಂಥವನ ಸಂಬಂಧವನ್ನು ಕಡಿದು 
ಕೊಳು ವುದಕ್ಕೂ ಅವಳು ಹಿಂಜರಿಯುವುದಿಲ್ಲ. ತನಗೆ ಬೇಕಾಗಿರುವ ಹೋರಿ 


v1 


ಯಂಥವನನ್ನು ಪಡೆಯುವುದಕ್ಕಾಗಿ ವ್ಯವಸ್ಥೆ ಒದಗಿಸುತ್ತೇನೆಂದಂ ಹೇಳುವ ಹಂಸಿ 
ಸವಲತ್ತುಗಳನ್ನು ಧಿಕ್ಕರಿಸುವುದಕ್ಕೂ ಸಿದ್ಧಳಾಗುತ್ತಾಳೆ. ದಕ್ಕಿದಷ್ಟು ನೈಸರ್ಗಿಕ 
ಸುಖವನ್ನು ಬಾಚಿಕೊಳ್ಳಬೇಕೆನ್ನುವ ಅವಳು ಅದಕ್ಕೆ ತೊಡಕುಂಟುಮಾಡುವ 
ಅಸಂಗತ ಬಂಧನಗಳನ್ನು ಕಿತ್ತೊಗೆಯುತ್ತಾಳೆ. ಆದರೆ ವ್ಯವಸ್ಥೆ ಯ ಹಿಡಿತದಲ್ಲಿ 
ಬಲವಾಗಿ ಸಿಲುಕಿಕೊಂಡಿದ್ದು ಅದರ ಒಂದು ಭಾಗವೇ ಆಗಿರುವ, ನಿಸರ್ಗದಿಂದ 
ವಂಚಿತರಾಗಿರುವ ಶೀಲಕ್ಕೆ, ಚಂಪಿಯರಿಗೆ ಈ ಸ್ವಾತಂತ್ರ್ಯವಿಲ್ಲ. ನಮ್ಮೆಲ್ಲ 
ಸ್ವಾತಂತ್ರ್ಯ ಮತ್ತು ವ್ಯಕ್ತಿತ್ವಗಳನ್ನು ನುಂಗಿ ನೊಣೆಯುವ ಈ ಜಡ್ಡುಗಟ್ಟಿದ 
ವ್ಯವಸ್ಥೆಯ ವಿರುದ್ಧ ದ ಸಮರಕ್ಕೆ ಶೀಲಕ್ಕೆ, ಚಂಪಿಯಂರಂ ಸಂಕೇತ ಮಾತ್ರ 
ಆಗುತ್ತಾರೆ. ಅರ್ಥಪೂರ್ಣ ಬದಲಾವಣೆಗೆ ಅಥವಾ ಸುಸಂಗತ ಗುರಿಯಿರಿಸಿಕೊಂಡ 
ಕ್ರಿಯೆಗೆ ವ್ಯವಸ್ಥೆ ಹೇಗೆ ಮಣಿಯಬಲ್ಲದೆಂಬುದಕ್ಕೆ ಹುಲಿಗೊಂಡ-ಚಂಪಿಯರತ್ತ 
ಗೌಡ್ತಿ ಹಾರಿಸುವ ಗುಂಡಃ ಗುರಿತಪ್ಪವಲ್ಲಿ ಸಾಂಕೇತಿಕ ಸಾಕ್ಷಿಯೊದಗಿಸುತ್ತದೆ. 
ನಮ್ಮ ಸಾಮಾಜಿಕ ವ್ಯವಸ್ಥೆ ಎಷ್ಟೊಂದು ಅರ್ಥ ಹೀನವಾಗಿ, ಘೋರವಾಗಿ 
ನಮ್ಮನ್ನು ಕಾಡುತ್ತದೆನ್ನುವುದಕ್ಕೆ ನಾಟಕದಲ್ಲೇ ನಿದರ್ಶನಗಳು ಸಿಗುತ್ತವೆ. 
ಹುಲಿಗೊಂಡ ತಾನು ಮೆಚ್ಚಿದ ಚಂಪಿಯನ್ನು ಮಡುವೆಯಾಗುವಂತಿಲ್ಲ, ಆಸ್ತಿಯ 
ಹಕ್ಕು ಗೌಡಿಕೆ ಹಿರಿಯಳಾದ ಪಾರೋತಿಯ ಪಾಲಿಗಿರುವುದರಿಂದ ಚಂಪಿಯನ್ನು 
ಮದಂವೆಯಾದರೆ ಆ ಅಧಿಕಾರಗಳು ಪ್ರಾಪ್ರವಾಗುವುದಿಲ್ಲ. ಅಧಿಕಾರದ ಹಂಬಲ 
ವನ್ನು ತಿರಸ್ಕರಿಸಿ ಚಂಪಿಯನ್ನು ಕೈಹಿಡಿಯೋಣವೆಂದರೆ ಅವನ ಮೇಲೇ ಭರವಸೆ 
ಯಿರಿಸಿ ತಮ್ಮ ಬಡತನ ಯಾವಾಗ ನೀಗೀತು ಎಂದು ದೈನ್ಯವಾಗಿ ಕಾಯುತ್ತಿರುವ 
ತಂದೆತಾಯಿಗಳ ಕಡೆಯಿಂದ ಒತ್ತಡವಿದೆ. ಒಂದು ಬಾರಿ ಮದುವೆಯ ಶಾಸ್ತ್ರ 
ಮುಗಿಯಿತೆಂದರೆ ಕುರುಡಿಯೋ ಕುರೂಪಿಯೋ ರೋಗಿಯೋ ಏನೇ ಆಗಿರಲಿ 
ಹೆಂಡತಿಯಾದವಳಿಗೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕೆಂದು ಸಮಾಜ ಬಯಸುತ್ತದೆ 
ಮತ್ತು ವಿಧಿಸುತ್ತದೆ. ವೈಯಕ್ತಿಕ ಬೇಡಿಕ್ಕೆ ಬಯಕೆಗಳಿಗೆ ಅಲ್ಲಿ ಬೆಲೆಯಿಲ್ಲ. 
ವ್ಯವಸ್ಥೆ ಯ ಈ ಹೇರಿಕೆ ನಮ್ಮನ್ನು ಕ್ಷಣಕ್ಷಣಕ್ಕೂ ಹಿಂಸಿಸುವ, ದಯನೀಯವಾಗಿಸಂವ 
ಕೆಲಸವನ್ನು ಬಹು ನಾಜೂಕಾಗಿ ಮಾಡುತ್ತಿರುತ್ತದೆ. ಈ ಸಮಸ್ಯೆಯ ಬೇರು 
ಗಳನ್ನು ಅಲ್ಲಾಡಿಸುವ ಹೋರಾಟ ಕಾಡುಕುದುರೆಯಲ್ಲಿ ಹಂತಹಂತವಾಗಿ ನಿರೂಪಿತ 
ವಾಗಿದೆ. ಕಟುವಾಸ್ತವ ಮತ್ತು ಸುಂದರ ಆದರ್ಶಗಳ ನಡುವಿನ ಹೋರಾಟದ 
ಆಶಯವನ್ನು *ಕಾಡುಕುದುರೆ' ಹೊಂದಿದೆ. ಜನಸಮುದಾಯವನ್ನೊಳಗೊಂಡೂ 
ಅವರ ಮೂಲಕವೇ ಬದುಕನ್ನು ಶೋಧಿಸ್ಕಿ ಜನನಾಡಿಯನ್ನು ಮಿಡಿಯುವ 
ಧೋರಣೆಯುಳ್ಳವರಾದುದರಿಂದ ಕಂಬಾರರಂ ಸಾಮಾನ್ಯರಿಗೆ ಹತ್ತಿರದ ಕವಿಯಾಗು 
ತ್ತಾರೆ, ನಾಟಕಕಾರರಾಗುತ್ತಾರೆ. 

ಕಾಡುಕುದುರೆಯ ಪಾತ್ರಪೋಷಣೆ ಸತ್ವ್ರಯುಕ್ತವಾಗಿದೆ. ಇಲ್ಲಿನ ಎಲ್ಲ ಪಾತ್ರ 
ಗಳಿಗೂ ತಮ್ಮ ತಮ್ಮ ವಿಂತಿಯ ಅರಿವಿದೆ. ನಾಟಕದ ಕಕ್ಷೆಯಿಂದ ಹೊರನಿಲ್ಲುವ 


vii 
ಯಾವ ಪಾತ್ರವೂ ಇಲ್ಲಿಲ್ಲ. ಹುಲಿಗೊಂಡ ಈ ನಾಟಕದ ನಾಯಕನಾದರೂ ಅವನು 
ರಂಗದ ಮೇಲೆ ಕಾಣಿಸಿಕೊಳ್ಳುವುದು ಮತ್ತು ಮಾತಾಡುವುದು ಶೀರಾ ಕಡಿಮೆ. 
ಚಂಪಿ ಎದುರಾದಾಗ' ಮಾತ್ರ ಅವನಿಗೆ ಬಿಚ್ಚಿಕೊಳ್ಳುವ ತವಕವಿದೆ. ಹತ್ತು 
ಮಾತಾಡುವ ಕಡೆ ಅವನು ಒಂದೇ ಮಾತಾಡುತ್ತಾನೆ. ಆ ಮಾತುಗಳಲ್ಲೂ 
ವ್ಯವಸ್ಥೆ ಯ ಕ್ರೌರ್ಯದ ಬಗೆಗಿನ ನೋವು, ಅದರ ಹಿಂಸೆಯ ವಿರುದ್ಧ ಸೆಟೆಯಂವ 
ರೋಷ, ಅದರಿಂದ ಬಿಡುಗಡೆ ಹೊಂದಬೇಕೆನ್ನುವ ಕಾತರ ಮಾತ್ರ ವ್ಯಕ್ತವಾಗುತ್ತದೆ. 
ಅವನು ರಂಗದ ಮೇಲೆ ಕಾಣಿಸಿಕೊಳ್ಳುವುದು ಅಪರೂಪವಾದರೂ ಅವನ ವ್ಯಕ್ತಿತ್ವದ 
ನೆರಳು, ಅವನ ಕ್ರಿಯೆಯ ಪರಿಣಾಮ ಉಳಿದ ಪಾತ್ರ-ಪ್ರಸಂಗಗಳ ಮೇಲೆ ಕವಿದು 
ಕೊಂಡಿರುವುದನ್ನು ಗುರುತಿಸಬಹುದು. ವ್ಯವಸ್ಥೆಯ ಎಲ್ಲ ಕ್ರೌರ್ಯಗಳನ್ನೂ 
ಜೀವಂತವಾಗಿ ಮೈಗೂಡಿಸಿಕೊಂಡ ಪಾತ್ರ ಗೌಡ್ತಿಯದು, ಬೇರೆಯವರ ಹಿತವಾದ 
ವನ್ನು ಕೇಳದ, ತಾನು ಹೇಳಿದ್ದೇ ಸರಿ ಎನ್ನುವ, ಅದು ನಡೆದೇ ತೀರಬೇಕೆನ್ನುವ 
ಧಾರ್ಷ್ಯದವಳು ಗೌಡ್ತಿ. ಮಾನವೀಯ ಮೌಲ್ಯಗಳಿಗೆ ಅವಳಲ್ಲಿ ಬೆಲೆಯಿಲ್ಲ. 
ನಾಟಕದುದ್ದಕ್ಕೂ ಕಾಣಿಸಿಕೊಂಡು ತನ್ನ ಸಹೃದಯತೆಯಿಂದಾಗಿ ೩ಲ್ಲರ ಅನುಕಂಪ 
ವನ್ನೂ ಗಳಿಸಿಕೊಳ್ಳುವ ದುರ್ಗಿ ಮಾನವೀಯ ಗುಣಗಳ ಸಾಕಾರಮೂರ್ತಿ. ಒಂದು 
ಮನೆತನದ, ಒಂದು ಅವಧಿಯ ಇತಿಹಾಸಕ್ಕೆ ಆಕೆ ಜೀವಂತ ಸಾಕ್ಷಿ. ಅನಂಭವ ಕಲಿಸಿದ 
ಪಾಠದಿಂದ ಅವಳಿಗೆ ಎಲ್ಲರ ಅಂತರಂಗವನ್ನೂ ಹೊಕ್ಕು ನೋಡುವ ಸಾಮಥ್ಯ ವಿದೆ. 
ತಾನು ಆ ಮನೆಯ ಅವಿಭಾಜ್ಯ ಅಂಗವೆಂಬ ಭಾವನೆ ಅವಳಲ್ಲಿ ಬೇರೂರಿದೆ. ಸದಾ 
ರೇಜಿಗೆಯಿಂದಲೇ ತುಂಬಿಕೊಂಡ ಆ ಸಂಸಾರವ್ಯಕ್ಷದಲ್ಲಿ, ಹೂವು, ವಿಂಡಿ, ಹೆಣ್ಣು 
ಗಳನ್ನು ಕಾಣಬೇಕೆನ್ನುವ ಕನಸಿದೆ. ಹುಲಿಗೊಂಡ, ಚಂಪಿ, ಶೀಲಕ್ಕ-ಇವರ ವರ್ರನೆ 
ಯಿಂದ ಮನೆತನದ ಗೌರವ ಮಣ್ಣು ಪಾಲಾಗುತ್ತಿದೆ, ಅದು ಹಾಳಾಗದಂತೆ, ನಗೆಪಾಟಲಿ 
ಗೀಡಾಗದಂತೆ ಮಾಡಬೇಕೆನ್ನುವ ಹಂಬಲ ಅವಳಿಗಿದೆ. ಆದರೆ ಪರಿಸ್ಥಿತಿ ಕೈಮೀರಿ 
ಹೋದಾಗ ಅವಳು ದಿಕ್ಕು ತಪ್ಪಿದಂತಾಗಿ ಎಲ್ಲ ದುರಂತಗಳ ಮೌನ ಪ್ರೇಕ್ಷಕಳಾಗು 
ತ್ತಾಳೆ ನಾಟಕದ ಆರಂಭದ ದೃಶ್ಯದಲ್ಲಿ ಅವಳು ಕೊಮಾಲಿಗೆ ಹೇಳುವ ಮಂಗಿಯನ 
ಕಥೆ ದುರ್ಗಿಯ ಮಡುಗಟ್ಟಿದ ನೋವು ಮತ್ತು ಸದ್ಯದ ಪರಿಸ್ಥಿತಿಯ ಸ್ಪಷ್ಟ ಚಿತ್ರ 
ವೊಂದನ್ನು ಕಟ್ಟಿಕೊಡಂವಲ್ಲಿ ಯಶಸ್ವಿಯಾಗಿದೆ. ಕಥಾ ನಿರೂಪಣೆಯ ಭಾಗವಷ್ಟೇ 
ಒಂದು ಜನಪದ ಶೋಕ ಕಾವ್ಯದ ತುಂಡರಿಸಿದ ಭಾಗದಂತೆ ಭಾಸವಾಗುತ್ತದೆ, 
ಕರಂಳು ಹಂಚಿಕೊಂಡವರಲ್ಲಿ ಹೊಗೆಯಾಡುವ ದ್ವೇಷಾಸೂಯೆಗಳು ಸೂಕ್ಷ್ಮತೆಯಿಂದ 
ಹೇಗೆ ತೀವ್ರಗೊಳ್ಳುತ್ತಾ ಸಾಗುತ್ತವೆನ್ನುವುದಕ್ಕೆ ಪಾರೋತಿ, ಶೀಲಕ್ಕ, ಚಂಪಿಯರ 
ಪತ್ರಗಳನ್ನು ಪರಿಶೀಲಿಸಬಹುದು. ಈ ಮೂವರಲ್ಲಿ ಪಾರೋತಿ ಮಾತ್ರ ಅಪ್ಪ 
ನಿಗೆ ಹುಟ್ಟಿದವಳು. ಅವಳನ್ನು ಮದುವೆಯಾದವರಿಗೆ ಮಾತ್ರ ಆಸ್ತಿ, ಗೌಡಿಕೆ 
ದೊರೆಯುತ್ತದೆ. ಈ ಹಮ್ಮು ಪಾರ್ವತಿಯಲ್ಲಿದೆ. ಅವಳಿಗೆ ಗಂಡಸನ್ನು ಕೆರಳಿಸು 
ನಂಥ ರೂಪವ. ಜೊತೆಗೆ ಚಿಕ್ಕಂದಿನಿಂದಲೇ ಎಡೆಬಿಡದೆ ಕಾಡುವ ರೋಗ ಬೇಳೆ, 


೪11] 

ಹಾಗಾಗಿ ತನ್ನ ಗಂಡ ಇನ್ನೊಬ್ಬರ ವಶವಾದಾನು ಎಂದು ಸದಾ ಗುಮಾನಿಸು 

ಸ್ವಭಾವ. ಚಂಪಿ ಈ ನಾಟಕದ ನಾಯಕಿ. ಹುಲಿಗೊಂಡನನ್ನು ಒಲಿದವಳ್ಳು 
ತನ್ನ ಹೆಣ್ಣು ತನದಿಂದ ಹುಲಿಗೊಂಡನನ್ನು ಗೆದ್ದವಳು. ಅಂತೆಯೆ ಅವನನ್ನು 
ಪಡೆಯುವುದು ತನ್ನ ಹಕ್ಕೆಂದು ಭಾವಿಸಿದವಳು. ಶೀಲಕ್ಕನದು ಒಂದು 
ತೆರನಾದ ವಿಚಿತ್ರ ಮನಸ್ಥಿತಿ. ಅಕ್ಕನ ಗಂಡನಲ್ಲಿ ಮೋಹವಿದೆ. ತನ್ನ ರೂಪವಂತ 
ತಂಗಿ ಅವನೊಡನಿರಿಸಿಕೊಂಡಿರುವ ಸಂಬಂಧದ ಬಗೆಗೆ ಅಸೂಯೆಯಿದೆ. ಈ 
ಮೋಹ-ಅಸೂಯೆಗಳ ದಳ್ಳುರಿಯಲ್ಲಿ ಬೆಂದ ಅವಳು ಅಕ್ಕತಂಗಿಯರ ಮೇಲೆ 
ರೋಷ ಕಾರುವ ಸ್ಥಿತಿಗೆ ತಲುಪುತ್ತಾಳೆ. ಕೊಮಾಲಿಯದು ಬದುಕಿನ ಜೀವಂತಿಕೆಗೆ 
ಸಾಕ್ಷಿಯಾಗಿ ನಿಲ್ಲುವ ಪಾತ್ರ. ಅವಳಿಗೆ ಬೇಕಾಗಿರುವುದು ಬದುಕಿನ ಸುಖ. ಅದನ್ನು 
ದೊರಕಿಸಿಕೊಳ್ಳು ವದಕ್ಕಾಗಿ ಅವಳು ಯಾವುದೇ ಬಗೆಯ ಸಾಹಸಕ್ಕಾದರೂ ಕ ೈ ಹಾಕ 
ಬಲ್ಲಳು. ಸಾಮಾಜಿಕ ಕಟ್ಟುಪಾಡುಗಳನ್ನು, ವ್ಯವಸ್ಥೆಯ ಅಸಂಗತೆಂ:೨ನ್ನ್ನಿ ಮೀರುವ 
ಅವಳ ಕೆಚ್ಚು ನವಂಗೆ ಸಾಹಸವಾಗಿ ತೋರಬಹುದಾದರೂ ಅವಳಿಗದು ನಿಜವಾದ 
ಬದುಕಿನತ್ತ ಚಲಿಸುವ ಸಹಜ ಕ್ರಿಯೆ ಮಾತ್ರ. ತಾನು ವಿಧ್ಯುಕ್ತವಾಗಿ ತಾಳಿ 
ಕಟ್ಟದವನೊಬ್ಬನಿಗೆ ಬಸುರಾಗಿದ್ದೇನೆ, ಸಮಾಜ ವಿಧಿಸಿರುವ ನೈತಿಕ ನಿಯಖುಗಳನ್ನೂ 
ಮೀರಿದ್ದೇನೆ, ಊರಿನಿಂದ ಬಹಿಷ್ಯತಳಾಗಿದ್ದೇನೆ, ಬಂಧುಬಳಗದಿಂದ ದೂರ 
ವಾಗುತ್ತಿದ್ದೇನೆ. ಎನ್ನುವ ವಿಚಾರಗಳು ಅವಳನ್ನೆ ಲ್ಲಿಯೂ ಕಾಡುವುದಿಲ್ಲ. ಹಣ, 
ಅಧಿಕಾರ, ಪ್ರತಿಷ್ಠೆಗಳ ಮರೆಯಲ್ಲಿ ಸುಖ, ಸಂತೃಪ್ತಿಗಳಿಂದ ವಂಚಿತರಾಗಿ ಎದೆಯೆ 
ಹುಣ್ಣನ್ನು ಸದಾ ಕಾಪಾಡಿಕೊಳ್ಳುವವರನ್ನು ಆಕೆ ತುಚ್ಛೇಕರಿಸುತ್ತಾಳೆ. ಹೀಗೆ 
ಉಳಿದೆಲ್ಲರ ವ್ಯಕ್ತಿತ್ಸಶೋಧನೆಗೆ ಪ್ರೇರಣೆಯಾಗುವ ಕೊಮಾಲಿಯ ಪಾತ್ರ ವಿಶಿಷ್ಟ 


ಕದ 
ಬಗೆಯದಾಗಿದೆ. 


ಸ್ವಚ್ಛಂದತೆಯ ಸಂಕೇತವಾಗೆ "ಕಾಡುಕುದುರೆ'ಯ ವ್ಯಾಪ್ತಿಯನ್ನು ಮತ್ತಷ್ಟು 
ದೂರ ಕೊಂಡೊಯ್ಯಬಹುದು. ದುರ್ಗಿಯೊಬ್ಬಳ ಹೊರತಾಗಿ ಈ ನಾಟಕದಲ್ಲಿ 
ಕಾಣಿಸಿಕೊಳ್ಳುವ ಎಲ್ಲ ಪ್ರಧಾನ ಪಾತ್ರಗಳೂ ಕಾಡುಕುದುರೆಗಳೇ. ಅವರೆಲ್ಲರಿಗೂ 
ಕ್ಷಣ ಚಿತ್ತ. ಕ್ಷಣ ಪಿತ್ಥ. ಸ್ವಲ್ಪ ವ್ಯತ್ಯಾಸಗೊಂಡರೂ ಹುಚ್ಚು ಕೆರಳಿದವರಂತೆ 
ಒಬ್ಬರನ್ನೊಬ್ಬರು ಮಾತಿನ ಮೊನೆಯಿಂದ ಚುಚ್ಚುತ್ತಾರೆ, ಜಗಳವಾಡುತ್ತಾರೆ, ಶಾಪ 
ಹಾಕುತ್ತಾರೆ, ದ್ವೇಷ ಸಾಧಿಸುತ್ತಾರೆ. ಒಬ್ಬೊಬ್ಬರ ಹೃದಯಂವೂ ಒಂದೊಂದು 
ಅಗ್ನಿ ಪರ್ವತ. ಉದ್ರಿಕ್ತ ಕ್ಷಣದಲ್ಲಿ ವಿವೇಕ ಕಳೆದುಕೊಂಡು ಒಂದೇ ಕುಟುಂಬದಲ್ಲಿದ್ದೂ 
ಪರರ್ಪರರ ಎದೆಯಲ್ಲಿ ಗಾಯಮಾಡಿ ಹಿಂಸಿಸುತ್ತಾರೆ. ಇಡೀ ಮನೆಯಲ್ಲಿ ಎಂಥ 
`ಹಿಂಸ್ರ ವಾತಾವರಣವುಂಟಾಗುತ್ತದೆಂದರೆ ಒಬ್ಬೊಬ್ಬರೂ ತಮ್ಮತಮ್ಮ ಗಾಯದ 
ಮೇಲೆ ಕೈಯಿಟ್ಟುಕೊಂಡು ಇನ್ನೊಬ್ಬರು ಬಂದರೆ ಸಾಕು ಅವರಿಗೆ ತಾವೇ ಮೊದಲು 


ಚೂರಿ ಹಾಕಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಹೊಂಭುತ್ವಾರೆ: ಆದ್ದರಿಂದಲೇ ಇದು 


13 
ಕಾಡುಕುದುರೆ, .ಕಾಡುಕುದುರೆಯ ಸಾಂಕೇತಿಕತೆ ಇಡೀ ವಾತಾವರಣವನ್ನು 
ಉದ್ರೇಕಿಸುವುದರ ಜೊತೆಗೆ ಪ್ರತಿಯೊಬ್ಬರನ್ನೂ ಆವರಿಸಿ ವಿಜೃಂಭಿಸುತ್ತದೆ. 
ಸಿಕ್ಕದ ಹೆಣ್ಣಿಗಾಗಿ ಹಲುಬುತ್ತಾ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಹುಲಿಗೊಂಡ 
ಕಾಡುಕುದುರೆಯಾಗುತ್ತಾನೆ. ತನ್ನ ಪಾಲಿನ ಗಂಡು ಅನ್ಯಾಯವೂಗಿ ಅಕ್ಕನ 
ಗಂಡನಾದುದನ್ನು ನೋಡಿ ಸಹಿಸಲಾರದೆ ಸಹಿಸುತ್ತ್ಯ ವ್ಯವಸ್ಥೆ ಯ ನೈತಿಕತೆಯನ್ನು 
ಮೀರುವ ಚಂಪಿ ಕಾಡುಕುದುರೆಯಾಗುತ್ತಾಳೆ. ದಕ್ಕದ ಗಂಡನಿಗಾಗಿ ಪಾರೋತಿ, 
ಮದುವೆಯ ಭಾಗ್ಯವಿಲ್ಲದೆ ಸಿಕ್ಕ ಅವಕಾಶದಲ್ಲೇ ಸುಖವನ್ನು ದೋಚಬೇಕೆಂದ 
ಶೀಲಕ್ಕ, ಬಂದೂಕಿನ ಬಲವಿದ್ದೂ ತನ್ನ ನೆರಳಿನಲ್ಲೇ ತಾನು ಕಷ್ಟಪಟ್ಟು ಕಟ್ಟಿದ 
ವ್ಯವಸ್ಥೆ ಕುಸಿಯುತ್ತಿರುವುದನ್ನು ಕಂಡ ಗೌಡ್ತಿ, ನೈತಿಕತೆಯ ಹಂಗಿಲ್ಲದ ಕೊಮಾಲಿ 
ಇವರೆಲ್ಲರೂ ಕಾಡುಕುದುರೆಗಳಾಗುತ್ತಾರೆ. 


"ಕಾಡು ಕುದುರೆ'ಯಲ್ಲಿ ಪಾಪದ ಜ್ವಾಲೆ ಒಂದು ಸಂಸಾರವನ್ನು ಹಸಿಹಸಿ 
ಯಾಗಿಯೇ ದಹಿಸುವ ರೀತಿ ಮಾತ್ರ ಭೀತಿ-ಕರುಣೆಗಳನ್ನು ಒಟ್ಟಿಗೇ ಉಂಟು 
ಮಾಡುವಂಥದ್ದು. ಸ್ವಚ್ಛಂದ ಬದುಕಿನ ಕನಸುಗಾರರಾದ ಹುಲಿಗೊಂಡ, ಚೆಂಪಿ, 
ಕೊಮಾಲಿಯರ ಬಯಕೆ ಕಾಮಪ್ರೇರಿತವುದುದಾದರೂ ಕಾಮದ ಹಿನ್ನೆಲೆಯಲ್ಲೇ 
ಅವರೆಲ್ಲರ ಕನಸುಗಳಿಗೆ, ಮಾತುಗಳಿಗೆ, ಚಟುವಟಿಕೆಗಳಿಗೆ ಅರ್ಥವಿದೆ. ಅವರಿಗೆ 
ತಾವು ಮಾಡುವುದೆಲ್ಲ ಸರಿ, ಬೇರೆಯವರು ಮಾಡುವುದೆಲ್ಲ ತಪ್ಪುಗಿ ತೋರುತ್ತದೆ. 
ತಮ್ಮ ಮಾತುಗಳಿಗೆ ಅಡ್ಡಿಯಾದವರನ್ನು, ತಮ್ಮ ಚಟುವಟಿಕೆಗಳಿಗೆ ತಡೆಯೊಡ್ಡಿ 
ದವರನ್ನು ಸಿಗಿದು ತೋರಣ ಕಟ್ಟುವಷ್ಟು ರೋಷ ಅವರಿಗೆ. ಹೀಗೆ ಸುಂದರ 
ಕನಸು ಮತ್ತು ಅಸಂಗತ ಬದುಕಿನ ಸಂಕೀರ್ಣ ಸ್ಥಿತಿಯನ್ನು ಅನುಭವಪೂರ್ಣ 
ವಾಗಿಸುವಲ್ಲಿ "ಕಾಡುಕುದುರೆ' ಯಶಸ್ವಿಯಾಗುತ್ತದೆ. 


“ಕಾಡುಕುದುರೆ' ಲೋರ್ಕಾನ "ದಿ ಹೌಸ್‌ ಆಫ್‌ ಬರ್ನಾರ್ಡಾ ಅಲ್ಕಾ ದಿಂದ 
ಪ್ರೇರಿತವಾಗಿದ್ದರೂ ಅದು ಯಾವುದೇ ದೃಷ್ಟಿಯಿಂದಲೂ ಮೂಲಕ್ಕೆ ಯಣಿ 
ಯಾಗುವ ಅಪಾಯದಿಂದ ಹೊರತಾಗಿದೆ. ಈಗಾಗಲೇ ಚಲನಚಿತ್ರವಾಗಿಯೂ 
ಕಾಣಿಸಿಕೊಂಡಿರುವ "ಕಾಡುಕುದುರೆ ಸದಭಿರುಚಿಯ ಚಿತ್ರವೆನ್ನುವ ಖ್ಯಾತಿಗೆ 
ಪಾತ್ರವಾಗಿದೆ. ಆದರೆ ಕಂಬಾರರು ಚಿತ್ರಕ್ಕಿಂತ ಹೆಚ್ಚಾ ಗಿ ನಾಟಕದ ಬಗೆಗೆ ಅಪಾರ 
ಭರವಸೆ ಮತ್ತು ವಿಶಾ ಿಸಗಳನ್ನಿರಿಸಿಕೊಂಡಿದ್ದಾರೆ. ಜಾನಪದ ಸೊಗಡು, ಹಳ್ಳಿಯ 
ಉಲ್ಲಾಸಕರ ಪ್ರೇಮ, ವಿರಸ್ಕ ನೋವು, ಸಿಟ್ಟು, ಸಂತೋಷ ಎಲ್ಲವೂ ಇಲ್ಲಿ ಅಚ್ಚು 
ಕಟ್ಟುಗಿ ಸೇರ್ಪಡೆಯಾಗಿದೆ. ಕಂಬಾರರ ಎಲ್ಲ ನಾಟಕಗಳಲ್ಲೂ ಕಾಣುವ ಜನಪದ 
ಜೀವನದ ಸಹಜ ಚಿತ್ರಣ, ಖುಷಿ ಕೊಡುತ್ತಲೇ ಮರ್ಮಕ್ಕೆ ತಿವಿಯುವ ಚುರುಕು 
ಸಂಭಾಷಣೆ, ಲಯ ಹಿಡಿದರೆ ಮೆಲಕು ಹಾಕಬಹುದಾದ ಹಾಡು ಇವೆ. ಇವೆಲ್ಲಕ್ಕೂ 
ಮಿಗಿಲಾಗಿ ವಸ್ತುವಿನ ಕೇಂದ್ರ ತನ್ನಲ್ಲಿ ವಿಲ್ಲರನ್ನೂ ಲೀನವಾಗಿಸಿಕೊಳ್ಳುವಂಥ 


x 


ತುದಾತ್ಮ್ಯದ ಅನ:ಭವವನ್ನು ಕೊಡುತ್ತದೆ. ಈ ಎಲ್ಲ ವಿಚಾರಗಳ ನೆರವಿನಿಂದ 
"ಕಾಡುಕುದುರೆ'ಯನ್ನು "ತುಘಲಕ್‌' ನಂತರದ ಉತ್ತಮ ನಾಟಕವೆಂದು ಭಾವಿಸ 
ಬಹುದಾಗಿದೆ. ವಸ್ತು ಮತ್ತು ನಾಟಕದ ಚಲನೆಗೆ ಅನುಗುಣವಾಗಿ: "ಕಾಡು 
ಕ.ದುರೆ'ಯ ರಂಗವಿನ್ಯಾಸ ಕೂಡ ಹೊಸ ಬಗೆಯದಾಗಿದೆ. ಮನೆಯ ಒಟ್ಟು ಏಳು 
ಭಾಗಗಳಲ್ಲಿ ಕ್ರಿಯೆ ನಡೆದು ಯಾವುದಾದರೊಂದು ಭಾಗದಲ್ಲಿನ ಕ್ರಿಯೆ ಉಳಿದೆಲ್ಲ 
ಕಡೆಗೆ ಪ್ರತಿಕ್ರಿಯೆ ಹುಟ್ಟಿ ಸುತ್ತದೆ. ಇದು ಕಂಬಾರರ ಪ್ರಯೋಗಶೀಲತೆಗೆ, 
ತಾಂತ್ರಿಕ ಎಚ್ಚರಕ್ಕೆ, ಹೊಸದಾದ ಆದರೆ ಅರ್ಥಪೂರ್ಣವಾದುದರ ಹುಡುಕಾಟಕ್ಕೆ 
ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯಿಂದ ಕನ್ನಡದಲ್ಲಿ ನಾಟಕ ಬರೆಯ 
ತ್ರಿರುವವರಲ್ಲಿ ಪ್ರಮುಖರಾದ ಚಂದ್ರಶೇಖರ ಕಂಬಾರರ "ಕಾಡುಕುದುರೆ' ನಮ್ಮ 
ಆಧುನಿಕ ರಂಗಭೂಮಿಗೆ ಒಳ್ಳೆಯ ಕಾಣಿಕೆಯಾಗುತ್ತದೆಂಬುದರಲ್ಲಿ ಯಾವ 
ಅನುಮಾನವೂ ಇಲ್ಲ. 


ಬೆಂಗಳೂರು 
54168! —ಚೈರಮಂಗಳ ರಾಮೇಗೌಡ 


ವಂದನೆಗಳು : 


ಈ ನಾಟಕವನ್ನು ಬರೆದು ಬಹುದಿನಗಳಾದವು. ಈ ಮಧ್ಯೆ ಇದನ್ನು 
ಚಿತ್ರೀಕರಿಸಿದ್ದು ಆಯಿತು, ಚಿತ್ರವಾದ ಮೇಲೆ ಮತ್ತೆ ಕೆಲವು ಬದಲಾವಣೆಗಳನ್ನು 
ಮಾಡಿ ಇದೀಗ ಹೊರತರುತ್ತಿದ್ದೇನೆ. ಇದಕ್ಕೆ ವೂಲಪ್ರೇರಣೆ ಲೋರ್ಯಾ ಅವರ 
"ದಿ ಹೌಸ್‌ ಆಫ್‌ ಬರ್ನಾರ್ಡಾ ಆಲ್ಫಾ' ಎಂಬ ನಾಟಕ, ಆದರೆ ಅದೇ ಬೇರೆ 
ಇಡೇ ಬೇರೆ, ದರ್ಶನದಲ್ಲೂ ಮತ್ತು ನಿರೂಪಣೆಯಲ್ಲೂ. ಲೋರ್ಯಾ ಅವರಿಗೆ ನನ್ನ 
ಪ್ರಥಮ ವಂದನೆಗಳು ಸಲ್ಲಬೇಕು, 


ಚಿತ್ರನೋಡಿ ಅದರ ಕೊರತೆಗಳನ್ನು ತಿಳಿಸಿ ನಾಟಕ ಈಗಿನ ಸ್ಥಿತಿಗೆ ಬರುವಂತೆ 
ಮಾಡಿದ ವೈ.ಎನ್‌.ಕೆ. ಅವರಿಗೆ, ಚಿತ್ರೀಕರಿಸಿದ ವ್ಹೀಲ್‌ ಪ್ರೊಡಕ್ಷನ್ಸ್‌ ನಿರ್ಮಾಪಕ 
ಸ್ನೇಹಿತರಿಗೆ ಸುಂದರ ಮುಖಪುಟ ಬರೆದುಕೊಟ್ಟ ಆತ್ಮೀಯರಾದ ಚಂದ್ರಕಾಂತ 
ಕುಸನೂರ ಅವರಿಗೆ, "ಈ ನಾಟಕದ ಬಗೆಗೆ' ಬರೆದ ಬೈರಮಂಗಲ ರಾಮೇಗೌಡರಿಗೆ, 
ಪ್ರಕಾಶಪಡಿಸುತ್ತಿರುವ ಸುಬ್ಬಣ್ಣನವರಿಗೆ ಮುದ್ರಿಸಿದ ಬಾ. ಕಿ. ನ. ಅವರಿಗೆ 
ವಂದನೆಗಳು. 


ಬೆಂಗಳೂರು ಚಂದ ಶೇಖರ ಕಂಬಾರ 
ಎಪ್ರಿಲ್‌ 1981 


ಅಪ್ಪಣೆ 


ಕೀರ್ತಿನಾಥ ಕಂರ್ತ ಕೋಟ 


ಕಾಯು ಕುದುರೆ 


ತಾ ಗ ಆಂ 


ಕೋಡ ಮಾಲಿ 
ವಮಂರ್ಣ್‌ 
೭ತಲಘ 
2ಸೌಾದ್ರ್ಮ್ಮಾ 
ವ್‌ಾಎಪೌಲಾ ತ 
ತೀಲಚ್ಚ್ರ 


ಪರವಗ್‌ ಆಲ೦ಶತ 
ದಾವದಲ೦ ಪಡ್ತ್ವೆ 


ಪಜ ಭಲ 


ಣೆಲಶತೆಹೆವಐ 
Bork ದೇe 


ರಂಗಭೂಮಿ : 


ಕಾಡು ಕುದುರೆ 


ಉತ್ತರ ಕರ್ನಾಟಕದ ಹಳ್ಳಿಯ ಗೌಡರ ಮನೆ. ರಂಗದ ಶೀರ 
ಮುಂಭಾಗದಲ್ಲಿ, ಪ್ರೇಕ್ಷಕರ ಬಲಗಡೆ ಒಂದು ರೂಮು, 
ಅದರಲ್ಲೊಂದು ಮಂಚ. ನೇತುಹಾಕಿದ ಸೀರೆಗಳ, ಗೋಡೆ 
ಗೊಂದು ಕನ್ನಡಿ ಇದೆ, ಎಡಬದಿಗೊಂದು -ಕಿಡಿಕಿಯಿದ್ದು 
ಹೊರಗಿನ ಬೆಳಕು ಆ ಮೂಲಕವೇ ಬರಬೇಕು. ಇದೇ ಚಂಪಿಯ 
ಕೋಣೆ. ಪ್ರೇಕ್ಷಕರ ಎಡಭಾಗದಲ್ಲಿ ಪಾರೋತಿಯ ಕೋಣೆ 
ತುಸು ಹಿಂಭಾಗಕ್ಕಿದೆ. ಬಾಗಿಲು ಚಂಪಿಯ ರೂಮಿನ ಕಡೆಗಿದೆ. 
ಕಿಡಿಕಿಯನ್ನೂ ಮುಚ್ಚಿರುವುದರಿಂದ ಬೆಳಕು ಅಷ್ಟಾಗಿ ಬರುವು 
ದಿಲ್ಲ. ಈ ಕೋಣೆಯ ಈಚೆಯಿಂದ ಎಡಕ್ಕೆ ಹೋದರೆ, ರಂಗ 
ಮುಗಿಯುವಲ್ಲಿ ತೊಲೆ ಬಾಗಿಲಿದೆ. ಹೊರಗಿನವರು ಬರು 
ವುದೂ, ಬಂದವರೆ ಹೊರಕ್ಕೆ ಹೋಗುವುದೂ ಇಲ್ಲಿಂದಲೇ. 
ಈ ಎರಡೂ ರೂಮುಗಳ ಮಧ್ಯೆ ಪಡಸಾಲೆಯಿದೆ. ಅಲ್ಲಿಯೇ 
ಗೌಡ್ತಿಯ ಮಂಚವಿದೆ. ಅದರ ಹಿಂಭಾಗದ ಗೋಡೆಯ 
ಮೇಲೆ ಒಂದು ಬಂದೂಕು ತೂಗುಹಾಕಲಾಗಿದೆ. ಪಡಸಾಲೆಯ 
ಬೆನ್ನಿಗೆ ಅಡಿಗೆಮನೆಯ ಬಾಗಿಲಿದೆ. ಪಡಸಾಲೆಯ ಬಲಬದಿಗೆ, 
ಪಾರೋಶಿಯ ಕೋಣೆಯ ಹಿಂದೆ ಮೆಟ್ಟಲಿದ್ದು ಮೇಲ್ಲಡೆ 
ಒಂದು ಕೋಣೆಯಿದೆ. ಕೋಣೆಯ ಮುಂದೊಂದು ಕಾರಿಡಾರ್‌ 
ಇದ್ದು ಅಲ್ಲಿ ನಿಂತರೆ ಹೊರಗಿನ ರಸ್ತೆಯನ್ಲಿಯ ವಿದ್ಯಮಾನಗಳು 
ಕಾಣಿಸುತ್ತವೆ. ಬಾಗಿಲು ಪ್ರೇಕ್ಷಕರ ಬಲದಿಕ್ಕಿಗಿರುವುದರಿಂದ 
ಅದು ಕಾಣಿಸುವುದಿಲ್ಲ. ಇದು ಶೀಲಕ್ಕನ ಕೋಣೆ. 


ರಂಗವಿನ್ಯಾಸವನ್ನು ಕೊನೆಯಲ್ಲಿ ಕೊಡಲಾಗಿದೆ, 


ಕೊಮಾರಿ 


ದುರ್ಗಿ 


;ಕೊಮಾಲಿ 


ದುರ್ಗಿ 


ಕೊಮಾಲಿ 


ಆ ಕುದರೀ ಜೆರಗಾ 


(ದುರ್ಗಿ ಮತ್ತು ಕೊಮಾಲಿ ಕಾರಿಡಾರ್‌ನಲ್ಲಿ ನಿಂತು ಹೆಣರಗಡೆ 
ನೋಡುತ್ತಿದ್ದಾರೆ. ಆಗಾಗ ರಭಸದಿಂದ ಓಡಾಡುವ ಕುದುರೆಯ 
ಸಪ್ಪಳ, ಹುಡುಗನೊಬ್ಬ ಅದನ್ನು ಪಳಗಿಸುಶ್ತಿರುವ ದನಿ. 
ಕುದುರೆ ಆಗಾಗ ಗುದಮುರಿಗೆ ಹಾಕುತ್ತಿದೆ. ಇಬ್ಬರ ಮುಖದಲ್ಲಿ 
ತಿತಂಕ್ಕ ಭಯ, ಕುದುರೆ ಹೇಷಾರವಗೈದು ಚಂಗನೇ ಎತ್ತರಕ್ಕೆ 
ೆಗೆದ ಸಪ್ಪಳ, ಇಬ್ಬರೂ ಹೆಂಗಸರು, ಅದು ತಮ್ಮ ಮೇಲೇ 
ೆಗೆದಂತೆ "ಅಯ್‌ ಆಯ್‌ ಶಿವನ್ಯ !” ಎನ್ನುತ್ತ ಕೆಳಕ್ಕೆ ಕೂರು 
ಸಾರೆ ಕುದುರೆ ದೂರಕ್ಕೆ ಓಡುತ್ತದೆ. ಇಬ್ಬರೂ ಪರಸ್ಪರ 
ನಣಖ ನೋಡಿಕೊಂಡು, ಮೆಲ್ಲನೆ ಇಳಿದು ಪಡಸಾಲೆಗೆ 
ಏರುತ್ತಾರೆ. ಕೊಮಾಲಿ ಕಾಳು ಹಸಮಾಡತೊಡಗುತ್ತಾಳೆ.) 


ಏನಂಬೊ ಕುದರಿ! ಕೆಂಪಗ ಗುಲಗಂಜೀ ಕಣ್ಣ! 

ನೋಡಿದರ ಕಾದ ಅಲಗ ಎದ್ಮಾಗ ನಟ್ಟಾಂಗ ಆಗತೈತಿ ! ನನ್ನ 
ತೊಡೀ ನಡಕ ಇನ್ನ ಹೋಗಿಲ್ಲ! 

ನಿನ್ನಿ ರಾತ್ರ್ಯಾಗಿಂದ ನೀರ ಮೇವ ಮುಟ್ಟೇ ಇಲ್ಲ, ಹಾಂಗ್ಯ 
ಒದ್ದಾಡಕ ಹತ್ತಿತ್ತು. ತೊಡೀಮ್ಯಾಲ ಕೈಯಾಡಸಾಕ ಹೋದರ, 
ಹಿಂಗಾಲೆತ್ತಿ ಎದಿಗೇ ಒದೀತಂತ ಹುಲಿಗೊಂಡಗ ! 


ಏನ್ನೂ ಹೇಳ ದುರಗವ್ವಾ, ಅವನ ಕುದರೀಹಾಂಗ ಅದಿಲ್ಲಾ, 
ಅದರ ಸವಾರನ್ಹಾಂಗ ಅವ ಇಲ್ಲ. 


ಕಾಡಕ:ದರೀ ಗೆಣಿತಾನಂದರ ಹಾಂಗನ್ಯೂ ತಂಗಿ. ಅದೇನೋ 
ಅಂತಾರಲ್ಲಾ, ದಂಟ ಆಡಿದ ಹೆಣ್ಣ ಚಂದ, ಹತ್ತಿ ಓಡಿಸಿದ 
ಕುದರಿ ಚಂದ, _.ಅಂತ, ಇದಂತೂ ಒಂದ ದಿನ ಹತ್ತೋದ 
ಬಿಡಲಿ, ಮರದಿನ ಹುಲಿಗೊಂಡನ್ನ; ಮರೀತೈತಿ. ಮರೀ 
ತೈತೆಲ್ಲಾ ಅಂತೆ ಹತ್ತಿನರ ಅವನ ಜೋಡಿ ಕುಸ್ತೀ ಹಿಡಧಾಂಗ 
ಮಾಡತೈತಿ. 

ಏನ ಕುದುರೇ ನಮ್ಮವ್ವಾ! ಹುಲಿಗೊಂಡ ಬಕ್ಕಬರಲೆ ಅದರ 
ಬಿನ್ನಿಗಿ ಅತಕೆಸರಡ, ಜುಟ್ಟಹಿಡದ ಹಗ್ಗಿದರ; ಮುಂಗಾಳ ಭಂಗ 


6/ಕಾಡು ಕುಡುಕೆ 


ದುರ್ಗಿ 


ಕೊಮಾಲಿ 
ದುರ್ಗಿ 
ಕೊಮಾಲಿ 
ದುರ್ಗಿ 
ಕೊಮಾಲಿ 


ದುರ್ಗಿ 
ಕೊಮಾಲಿ 


ದುರ್ಗಿ 


ಕೊಮಾಲಿ 


ದಂರ್ಗಿ 
ಕೊಮಾಲಿ 


ಧುರ್ಗಿ 


ಅಮಾತ ಎತ್ತಿ ಹೈ ಅಂತ ನೆಗೀತ್ಕು ನೆಗೀತು, -ಅವಯ್ಯಾ 
ಅನ್ನೂದರಾಗ್ವಾ ಕೆಳಗ ನೆಲಕ್ಕ, ಮ್ಯಾಲ ಆಕಾಸಕ ಏಕದಂ 
ಏಕಾಏಕ ! ನನಗ ನೋಡ್ತ ತಾಯೀ, ಎಂಥಾ ಅಂಜಬುರುಕಿ 


ಅಂತ ಅನ್ನ ವೊಲ್ಯಾಕ, ಮೈತುಂಬ ಗಮ್ಮಾಂತ ಬೆವರ ಬಂತ ! 
(ನಗುತ್ತ) ಕುದರಿಗಿ ಇಷ್ಟ ಅಂಜುವಾಕಿ, ಕುಸ್ತಿ ಹುಡಗೋರ್ನ 
ಹೆಂಗ ಸರಿಬಾಳಸ್ತ್ರೀಯೆ? 

(ನಾಚುತ್ತ) ಬಿಡ ದುರಗವ್ವಾ, ಏನ ಚಾಷ್ಟೀ ಮಾಡ್ತಿ. 
ಗಂಡನ್ನ ಬಿಟ್ಟೆಂತ, ಹೌಂದ? 

ಹೌಂದು. 

ಪಾಪ, ಆಕಳಂಥಾ ಗಂಡ. 

ನನಗ ಆಕಳ ಬ್ಯಾಡವೊ, “ಹೋರಿ ಬೇಕು ಹೋರಿ! 


(ಇಬ್ಬ ರೂ ನಗುವರು) 


ಯಾಕ ? ಹೋರೀನ ಕಂಡರ ಅಂಜಿಕಿ ಬರಾಣಿಲ್ಲಾ? 


ಒಂದ ಸರ್ತೆ ಹಿಡದ ಹೂಡಿದರ ಸಾಕು, ತಾನ್ಯ ಹಾದಿಗಿ ಬಂದ 
ಹೇಳಿಧಾಂಗ ಕೇಳತೈತಿ! ಕಾಡಕುದರಿ ಹಾಂಗಲ್ಲ ನೋಡು, ದಿನಾ 
ಪಳಗಿಸಬೇಕು. 


(ನಗುತ್ತ ಕಣ್ಣು ಹೊಡೆಯುವಳು) 


ಹಾಳಹರಟಿ, ಕೈಯಾಗ ಪರಟಿ, ತಗೊ ತಗೊ. ಗೌಡ್ತಿ ಬರೋ 
ಯಾಳೆ ಆಯ್ತು. ತಿರಗಾ ಮುರಗಾ ಸೊಲಿಗಿ ಕಾಳ ಅದಾವಾ 
ಹಸಮಾಡಾಕ ನಾಕ ನಾಕ ತಾಸ ಬೇಕೇನ್ರೇ--ಅಂತ ಉಗುಳಿ 
ಉಪ್ಪಹಾಕಿ ಹುರದಾಳು. 


ಅನ್ನಾಕ ಇನ್ನೆಷ್ಟ ಕಾಳ ಅದಾವ ತಗೊ, ತಗೊ. ಅಲ್ಲ 


ದುರಗವ್ವ, ನನಗ ಈ ಹುದಲ್ಕ ತಿಳೀವೊಲ್ಲು -.. 
ಮತ್ತೇನವಾ ತಿಳೀವೊಲ್ಲು ಡಿ 
ಹುಲಿಗೊಂಡ ಹೊರಗ, ಕುದರೀ ಬೆನ್ನಮ್ಯಾಲ್ಲ ಅದಾರು, 


ಒಳಗ ಚಂಪಕ್ಕನ ಮದಿವೀ ಗಟ್ಟಿ ಮಾಡಿದರಂದರ, , 


ಅವನ್ನ ಬಿಟ್ಟ; ಗಟ್ಟಿ ಮಾಡಿದಳು, 


ಕೊಮಾಲಿ 
ದುರ್ಗಿ 


ಕೊಮಾಲಿ 
ದುರ್ಗಿ 
ಕೊಮಾಲಿ 


ದುರ್ಗಿ 
ಕೊಮಾಲಿ 
ದುರ್ಗಿ 


ಕೊಮಾಲಿ 


ದುರ್ಗಿ 


ಕೊಮಾಲಿ 
ದುರ್ಗಿ 
ಕೊಮಾಲಿ ಕ 


ಟಟ ted? 


ಮನೀ ಅಳಿಯೊನ್ನ ಬಿಟ್ಟ? 

ಎಷ್ಟಂತ ಹಾದಿ ನೋಡ್ಕಾರು? ಹರೀವತ್ತ ಕುದರೀ 
ಹತ್ತಿದಾವ, ಮದ್ಯಾನ್ನಾ ದರಣಿ ಹಾದಿಗಿ ಬರವೊಲ್ಲು. ಕುದರೀ 
ತಲೀ ಕೆಟ್ಟಿತಂದರ ಹಿಂಗ : ಹತ್ತಿದಾವ ಜೀವಂತ ಕೆಳಗ 
ಇಳದಾನಂತ ಹೇಳಾಕ್ತ ಆಗಾಣಿಲ್ಲ. 

ಬೀಗರ ಬಂದಾಗ್ದ ಹಿಂಗ ಆಗಬೇಕ? 

ಗೌಡ್ತಿ ಇಂಥಾದ್ದಕ್ಕೆಲ್ಲಾ ಸೊಪ್ಪ ಹಾಕಿದಾಕೇ ಅಲ್ಲ. 

ಗೌಡ್ತಿ ಬ್ಯಾಡವಾ, ಬಂದ ಬೀಗರೇನಂದಾರು ? ಮನ್ಯಾಗ 
ಸಣ್ಣ ಮಗಳ ಬಪ್ಪಗಿ ಕಾರ್ಯೇ ನಡದೈತಿ, ಮನಿ ಅಳಿಯಾ, 
ಊರಿಗಿ ಹರಿಯಾ, ಹುಲಿಗೊಂಡ ಗೌಡರ ಇಲ್ಲಂದರ? ಏನಾರ 


ಜಗಳಾಗೇತೇನ ? 
ಜಗಳಿಲ್ಲ, ಗಿಗಳಿಲ್ಲ. ಅವನ ಸೊಭಾವನ ಹಾಂಗ. 


ತೆಗಿ ತಗಿ, ಬೆಂಕಿಲ್ಲದ್ದ ಹೆಣಗಿ ಹೆಂಗ ಕಂಡೀತು ? 


ಅದೇನ ಹೊಗಿ ಕಂಡೀಯೋ ನಿನಗ್ವ ಗೊತ್ತವಾ! ನನ್ನ ಕಣ್ಣ 
ಮುಂದ ಆಗ್ಯಾವ; ಹೊಗಿ ಕಾಣಸೂದ್ಯ ಇಲ್ಲ. ಕಾಡಕುದರೀ 
ತಲೀ ಯಾವಾಗ ಕೆಡತೈತೀ ಅಂತ ಹೆಂಗ ಹೇಳೂದಾ ? 
ಸುವ್ಮೂನ್ವ ಚಾರಿಕೊಬ್ಶಾಡ, ಕುದರೀ ತಲೀ ಕೆಟ್ಟರ ಕೊಟ್ಟಿ 
ಗ್ಯಾಗ ಕಟ್ಟಿ ಹಾಕಬೇಕವಾ. ಬೀಗರ ಬಂದಾಗ್ವ ಪಳಗಿಸಬೇಕ? 
ಕಾಳ ಹಸಮಾಡಾಕ ಬಂದೀದಿ, ಹಸಮಾಡಿ ಹೋಗ. ಊರ 
ಮಂದೆಲ್ಲಾ ತನ್ನ ಮನಿತಾನಾನ್ವ ಆಡಿಕೊಳ್ತಾರಂತ ಗೌಡ್ತಿಗಿ 
ಮೊದಲ್ವು ಸಂಶೆ ಐತಿ. ಅದಕ್ಕ ಬಷ್ಟಗಿ ಕಾರ್ಯೇಕ ಯಾರೂ 
ಕರೀಲಿಲ್ಲ ನೋಡಿದಿಲ್ಲ? ಈ ಊರ ಮಂದೀಸಣ ಹಾಂಗ್ಯ ; 
ಕಂಡದ್ದೂ ಆಡತಾರ, ಕಾಣದ್ದೂ ಆಡತಾಕ'! 

ಕಂಡಿರತಾರ, ಆಡತಾರ. 

ಏನ ಕಂಡಿರತಾರಗ್ವ ? 

ಹೋದವರ್ಷ ಹಿರೀಮಗಳು ಪಾರೋಶೀ ಮದಿನಿ ಆತ್ಮು 
ಬಂಗಾರದಂಥಾ ಅಳಿಯಾ ಸಿಕ್ಕ, ಬರೋಬರಿ. ಈ ವರ್ಷ 
ಎರಡನೇದಾಕಿ ಶೀಲಕ್ಕನ ಮದಿವೀ ಬಿಟ್ಟ, ಕಡೀ ಮಗಳು 
ಚಂಪಕ್ಕನ ಮದಿವಿಗೇ ಅವಸರ ಮಾಡಿದರ ಮಂದಿ ಯಾಕ 


ಆಡಿಕೊಳ್ಳಾಣಿಲ್ಲಾ? ಹೇಳಲ್ಲ. 


ಕಾಕು ಕಳ 


ದುರ್ಗಿ 


ಕೆೊಮಾಲಿ 
ದುರ್ಗಿ 


ಕೆಣಮಾಲಿ 


ದುರ್ಗಿ 


`ೊದಮಾಲಿ 
ದುರ್ಗಿ 
ಕೊಮಾಲಿ 


ದುರ್ಗಿ 


ಕೊಮಾಲಿ 


ಹಿರೀಮಗಳ ಹೆಸರಿಗೆ ಆಸ್ತಿ ಇತ್ತು, ಮದಿಷ್ಕಾತು, ಕಡಿ 
ಮಗಳು ಚಂಪಕ್ಕ ಚಂಥ ಅದಾಳ, ಆಗತೈತಿ. ಶೀಲಕ್ಕಗ 
ಆಸ್ತ್ರೀನೂ ಇಲ್ಲ, ಚೆಲಿವಿಕೀನೂ ಇಲ್ಲ. ಬಾ ಅಂದರ ವರ ಹೆಂಗ 
ಬಂದಾವು ? ಇದರಾಗ ಆಅಡಿಕೊಳ್ಳು ಿವಂಥಾದ್ದ ಏನೈತಿ ? 


ದೊಡ ವರ ಮಕ್ಕಳಿಗಿ ವರಾ ಏನ ಕಮ್ಮಿ ಬಿಡ! 
ಡಿ J 


ಶೀಲಕ್ಕನ ನಶೀಬ ಆಕೀ ಹಲ್ಲಿನ್ಹಾಂಗ ಭಾಳ ಖೆಣಿಟ್ಟಿ. ಬಂದ 
ವರಾ ಆಕೀ ಹಲ್ಲ ನೋಡಿ, ಈಕಿ ಬ್ಯ್ಮಾಡ್ಕ ಕಡೀ ಮಗಳ್ಳ 
ಕೊಡತೀರೇನು ?_ ಅಂತ ಹಟ ಹಿಡೀತಾರ. ಗೌಡ್ತಿಗೆ ಏನ 
ಮಾಡಂದಿ ? 


ಏನೋವಾ ! ಅವಸರ ಮಾಡೋದ ನೋಡಿದರ ಹಾದೀಲೆ 
ಕ್‌ ೧ಶೆಗ್ಗ ಇ 

ಹೋಗವನ್ನ ಕರದು ಚಂಪಕ್ಕನ ಕತ್ತಿಗಿ ಕಟ್ಟೂ ಹಾಂಗ 
ತ್ರೆತಿ 

ಕಾಣತೈತಿ. 

ನೀ ಆಡೋ ಮಾತ ಗೌಡ್ತಿ ಕೇಳಿದರ ನಿನ್ನ ಕೆಲಸಾನೂ 

ಸಾಕು, ನೀ ಆಡಿಕೊಳ್ಳೋದೂ ಸಾಕಂತಿ ಮನೀಗಿ ಕಳಸ್ತಾಳಷ್ಟ. 


ಹಾಟ ಕಾಲ [od ಆ ಅಜಜ ಗಾಣ ಕಡ ಬ್ಬ ಬ ಇಂಟ 3 i 
ಅಪವಯಾ, | ಅವಬಾರದ್ದ ಸಟ ಬಳೆ ಜಡಿ. 


೬ 
ದೊಡ್ಡ ವರ ಸುದ್ದಿ ನಮಗ್ಮಾಕ ತಂಗಿ ? 
4 ೦ ತ 
ಅಯ್‌ ಬಿಡವೋ, ಸಣ್ಣವರು, ನಮ್ಮ ಮುಂದ ಯಾಕ ಹೇಳೀ 
Ro) ಈ 
ನೀನು ? 
ಹೇಳಾಕ ನನಗೇನ ಗೊತ್ತೈತಿಗ? ನಾನೂ ನಿನ್ನಾಂಗ್ರ ಒಂದ 
ಆಳು. 
ನೀ ಒಳ್ಳೆ ಜಾರಿಕೊಳ್ಳುವಾಕಿ ನಿಢಃ ಸಣ್ಣಂದಿರತ ಇದ್ದ 
ಮನ್ಯಾಗ ಬೆಳದ ಮುದಿಕಿ ಆದಿ; ನಿನಗ ತಿಳೀದ್ವ ಇರತೈತಿ ? 
ಹೇಳಾಕ .ಲ್ಲೆಂದರ ಆಗಾಣಿಓ ಅನ್ನು. 
ಗಿ (೧ ಲ್ಕ 
ನಾ ಒಳ್ಳೆಂದರೂ ಒಂದ್ರ, ಆಗಲೆಂದರೂ ಒಂದ ; ಆಗೋದನ್ನ 
ಯಾರಾದರೂ ತಪ್ಪಸಾಕ ಆಗತೈತಿ ? ಅವರವರ ಹಣ್ಯಾಗ 
ಬರದದ ಆಗ ತಿ. 
ಎ ೪ 
ಅದ ಅಂತೀನ್ನಾನೂ: ಹುಲಿಗೊಂಡ ಮನೀ ಅಳಿಯಾ 
ಆಗ್ಮಾರ, ಗೌಡರಾಗಿ ಊರಗಾರಿಕಿ ಮಾಡತಾರ,- -ಹೌಸೀಲೆ 
ನಗಾಕ ಬಾಯಿ ತೆರದವರು ಸಾಯೋತನಕ ಪಚ್ಚ ಬಾರದು, 


ಹುಂಲಿಗೊಂಡ 


$i 


Ce 


ಳಕು ಕುಶುರೆ]9 


ನಕ್ಕಾ ರೇನು ಅಂಶ ಪಾರೋತೆವ್ವ ನ ಮದಿವ್ಕಾ ದಾಗಿಂದ ನೋಡ 
ತನು, ಅವರೇನೂ ಚಪ್ಪಾಳಿ ತ್‌ ಖೊಕ್ಕಂತ ನಗಲಿಲ್ಲ; 
ಒಬ್ಬರ ಜೋಡೀ ಮೋಜಿನಿಂದ ಮಾತಾಡಲಿಲ್ಲ. 


(ಅಷ್ಟರಲ್ಲಿ ಚಂಪ ವಿಷಣ್ಣ ವದನಳಾಗಿ ತನ್ನ ರೂಮಿನಿಂದ 
ಹೊರಗೆ ಬಂದು ಮಂಚದ 'ನೀಲೆ RE ಅವಳನ್ನು 
ನೋಡಿ ಕೊಮಾಲಿ ಉತ್ಸಾಹದಿಂದ ಕೈ ಒರಸಿಕೊಂಡಂ 
ಚಂಪಿಯ ಬಳಿಗೆ ಹೋಗುತ್ತ) 


ಅಯ್‌ ಚಂಪಕ್ಕಾ ! ಮದಿವಿ ಗಟ್ಟಿ ಆಯ್ತಂತ! 
(ಎಂದಾ ಆಸೆಬುರುಕತನದಿಂದ ಚಂಪಿಯುಟ್ಟ ಸೀರೆ ಹಿಡಿದು) 
ಗಂಡನ ಮನಿ ಸಿರೇನ್ರಿ? ಏನ ಚಂದ ಐತಿದಂ! 


(ಎನ್ನುತ್ತ ಮುಟ್ಟಿ ಮುಟ್ಟಿ ನೋಡುವಳು. ಚಂಪಿ ರೇಗಿ 
ಚಪ್ಸನೆ ಅವಳ ಕೆಗೆ Es ಕಣ್ಣು ಕಿಸಿಯ ದಲು. 
ಕೊದಾಲಗ ಹು ಗ ಅಷ್ಟರಲ್ಲಿ ಹುಲಿಗೊಂಡ 


ಸ್ಮ ಹಾ ಹ ಆ 
ತ್‌ ೫7 ಇ ಒಟ ಒಟು (ಒಲೆ po NN ಇದೆ ಹೋಗು ಅಲ್ರ್ಯ ಹೇಳುವನಂ) 
ದಂಗ, ಊಡಿಕ್ಕೆ ಕೊಟಿಟಬೂರಬೀ. 


(ಸ ಚಂದ ಎದ್ದು ಸೀಡಿಗೆಂಬಂತೆ ಕುಲು ಕುಲು ನಗುತ್ತ 
ಸೀರೆ ನರಗು ತೂಗಿ 5 ನ್‌ ರ ಮಾಡುತ್ತ) 


ನೌಂಬ್ದೂ ಕೊಮಾಲ್ಲಿ ನನ್ನ ಗೆಂದನ ದುನಿಯವರು ತಂಹಾರ. 
ಸಾವಿರ ರೂಮೂಯಿ ಕೊಟ್ಟ್ವಾರಂತ, & ಏನ ಚಂದ ಐತೆಲ್ಲಾ? 

ಎವ, ಹಗಳ ಬತೊದಿ? ಉಟ್ಟ ನಡದಾಡಿದರ ಆಕಾಶದಾಗ 
ವಾರಾ ನಿದಾಂಗೆ ೮ನಸತ್ತೆರಿ! ಇದರ ಸೆರಗ ನೆೋಡ್ತ! ಸೆರಗಿ 


(ಅಡಿಗೆವಂನೆ ಬಾಗಿಲಲ್ಲಿ ಇವಳ ಸಂಭ್ರಮ ನೋಡುತ್ತ ನಿಂತಿದ್ದ 
ಹುಲಿಗೊಂದನಿಗೆ ಇದನ್ನು ಸಹಿಸಲಾಗುವುದಿಲ್ಲ. ರಭಸದಿಂದ 
ತಿರುಗಿ ಹೊರಗೇ ಹೋ ಗುತ್ಕಾನೆ.  ಚಂಪಿ ನಿರಾಸೆಯಿಂದ 
ಹಂದ ಮೇಲ್‌ ಸುಸಿಮ್ಮ ಮಾೂಖಕ್ತಿ ಸೆರಗು ಹಾಕ ಅಳ 


ed ಹ ಹ್‌ [3 ಹ ಶಿ ಮೋಸ್‌ ಬೆ NSN 
ತಿಣರಗುಎಳು. ಸೊಮಃುಲಗೆ ಏನೂ ತಿಳಿಯದೆ ಪೇಚಿನ 
( 


10/ಇರು ಕುಸು! 


ದುರ್ಗಿ 


ಕೊಮಾಲಿ 


ದುರ್ಗಿ 


ಕೊಮಾಲಿ 


ದುರ್ಗಿ 


ದ್ದಾಳೆ. ಖೇದಗೆಹಿಂಡ ದುರ್ಗಿ ಮಲ್ಲನೆ ಚಂಪಿಯತ್ತ ಟರ 
ತ್ತಾಳೆ. ಚಂಪಿ ಥಟ್ಟನೆ ಎದ್ದು ತನ್ನ ರೂಮಿಗೆ ಹೋಗಿ 
ಬಾಗಿಲಿಕ್ಕಿಕೊಳ್ಳುತ್ತಾಳೆ. ದುರ್ಗಿ ಹೋಗಿ ಬಾಗಿಲು 
ಬಡಿಯುತ್ತಾಳೆ.) 


ಚಂಪಕ್ಕಾ, ಚಂಪಕ್ಕಾ, ಬಾಗಿಲು ತಗಿಯವಾ. 


(ಕೊಮಾಲಿ ತನ್ನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದು ದನ್ನು 
ಗಮನಿಸುತ್ತಾಳೆ. ತಂತಾನೇ ಮಾತಾಡಿಕೊಂಡಂತೆ ಹೇಳುತ್ತಾಳೆ.) 


ಏನ ಹೇಳಲೆ ತಂಗಿ! ಈ ಮನ್ಯಾಗ ಇದ್ದವರ ಎದ್ಯಾಗ 
ಒಂದೊಂದ ಹುಣ್ಣ ಅದಾವ. ಒಂದ ಕೈಲೆ ತಮ್ಮ ಹುಣ್ಣ 
ಹಿಡಕೊಳ್ವಾರ, ಇನ್ನೊಂದ ಕೈಯಾಗ ಚೂರಿ ಹಿಡಕೊಂಡ 
ಹಗಲಿ ರಾತ್ರಿ ಕಾಯತಾರ, ಯಾರಾದರೂ ಎದರ ಬಂದರ 
ಸಾಕು ತಾವ್ಯ ಮುಂದಾಗಿ ಅವರ ಹಂಣ್ಣಿನಾಗ ಚೂರಿ ಆಡ 
ಸಾಕ ಹೆೋಗತಾರ. ಇದು ಮನೀ ಅಲ್ಲೂ ಮಗಳ, 


ಇರದಾಡೋ ಕಣ! 


(ಹುಲಿಗೊಂಡ ಕುದುರೆ ಕಟೆಯುವ ಸಪ್ಪಳ ಕೇಳಿಸುತ್ತದೆ.) 


ಹಾ, ನನಗ ಆಗ್ತ ಸಂಶೆ ಬಂತ್ತ ಎವ್ವಾ, ಇಕ್ಕ ಈಗ 
ಚಂಪಕ್ಕನ ಮನಿತನ ಗಟ್ಟಿ ಆಗೇತಿ ಎಷ್ಟ ಖುಶಿ ಮೋಜಿನಿಂದ 
ಇರಬೇಕು; ಬೀಗರುಂಡ ಮುಸರಿ ಇನ್ನ ತೆಣಳದಿಲ್ಲಾ, ಅತ್ತ 
ಅತ್ತ ಉರದ ಬೆಂಕೀ ಕೆಂಡ ಆಗ್ಕಾಳ! ಬಷ್ಟಗೀ ಕುರ್ಕೇಕ 
ಬೀಗರ ಬಂದಾರ, ಮನೀ ಅಳಿಯಾ ಕುದರೀ ಹತ್ತಿ ಓಡಿಸ್ಕಾಡಕ 
ಹತ್ಯಾನ! ಇಕ್ಕಾ ನಿನ್ನ ಕಣ್ಣು ತೇವಾದುವು. ನನ್ನ ಮುಂದ 
ಹೇಳಬಾರದ್ದ ಅದೇನೈತಿ ? 

ಚಂಪಕ್ಕನ್ನ ಕಂಡರ ಜೀವ ಮರಗತೈಶಿ, ಏನಂದರೂ ಈ 
ಮನ್ಯಾಗ ಕರುಳ ಇದ್ದಾಕೀ ಅಂದರ ಆಕಿ ಒಬ್ಳಾ ಕೀನ್ಯಾ, ಆಕಿ 
ದೊಂದ ಮದಿವಿ ಆದರ ತಣ್ಣಗ ಕಣ್ಣ ಮುಚ್ಚಬೇಕಂತೀನಿ, 
ದೇವರು ಯಾವ ದಡಕ್ಕ ಹಚ್ಚತಾನೊ! 

ಎಲ್ಲಾ ಚೆಲೋ ಆಗತೈತಿ ತಗೊ. 

ನಿನ್ನ ಮಾತ ಖರೇ ಬರಲೇ ತಾಯಿ, ನಿನ್ನ ಬಾಯಿಗಿ ಬೆಲ್ಲಾ 
ಇಡತೇನು. 


ಕೊಮಾಲಿ 


ದುರ್ಗಿ 


ಕೊಮಾಲಿ 
ದುರ್ಗಿ 


ಕೊಮಾಲಿ 
ದುರ್ಗಿ 


ಕಾಡು ಕುದುಕೆ/11 


ಇಟ್ಟೀಯಂತ, ಇದರ ಹಿಂದಾ ಮುಂದಾ ಅಷ್ಟ ಹೇಳಲ್ಲಾ, 
ಇನ್ನ ಗೌಡ್ತಿ ಬೀಗರ್ನ ಕಳಿಸಿ ಬರಬೇಕು, ಅಲ್ಲೀತನಕಾ ಹೀಗ್ತ 
ಕೂರೋದಾ ? 


(ಒಳಗಿನ ದುಗುಡ ಮುಚ್ಚುತ್ತ) 
ಕುದರೀ ಕತಿ ಹೇಳ್ತೇನ ಕೇಳ. 


ಚಂಪಕ್ಕನ ಸುದ್ದೀ ಹೇಳಂದರ__. 


ಕತಿ ಹೇಳ್ತೀನಿ ಕೇಳಗ್ವ. ದೊಡ್ಡಕತಿ. ಎಷ್ಟ ದೊಡ್ಡದೈತಂದರ 
ಆ ಕತಿ ಇನ್ನ ಮುಗಿದ ಇಲ್ಲ. 


ಅದೇನ ಹೇಳ್ತೀಯೋ ಹೇಳವಾ. 


ಹೆಂಗ ಹೇಳಲೆ ತಂಗೀ ನಿನಗಾ 
ಆ ಕುದರೀ ಬೆರಗಾ ॥ 


ಗಂಡಮೆಟ್ಟ ನಾಡಿನಾಗೊಬ್ಬ ಪುಂಡ ಸರದಾರಿದ್ದಾ, ನೆಲ 
ಒದ್ದ ನೀರ ತಗೀತಿದ್ದ. ಬೆರಳಿನಾಗ ಬೆಟ್ಟ ಎತ್ತತಿದ್ದಾ. ಒಂದ 
ದಿನ ಏನೇನೋ ಕನಸ ಕಾಣತಾ ಶಿವಾಪುರಕ್ಕ ಹೊಂಟಿದ್ದಾ. 
ದಾರ್ಯಾಗ ಕಾಡವಲ್ಲಿಗಿ ಹೂ ಹರಕೊಂಡ ಉಡೀ ತುಂಬಿ 
ಕೊಂಡಾ. ಕಾಡ ದಾಟಿದ ಮ್ಯಾಲೊಂದ ಕಬ್ಬಿನ ತೋಟ 
ಇತ್ತು. ತೋಟದಾಗೊಂದ ಮಗೀದುರುಬಿನ ಹೆಣ್ಣ ಕುಂತಿತ್ತು. 
ಆಕೀ ಚೆಲ್ಜಿಕಿ ನೋಡಿ ಹುಡುಗ ಕರಗಿ ಹೋದ. ಯಾರ 
ಮಗಳು, ಏನು, ಎತ್ತಾ ತಿಳಕೂಂಡಾ. ಮನೀಗಿ ಬಂದು 
ಕಂಬಳಿ ಹೊತ್ತ ಮಲಗಿದ. ಅವ್ವ ಬಂದು ಎಬ್ಬಿಸಿದಳು 
ಏಳಲಿಲ್ಲ. ಅಪ್ಪ ಬಂದ ಎಬ್ಬಿಸಿದ, ಏಳಲಿಲ್ಲ. ಊರ ಹಿರೇರಿಗೂ 
ಏಳಲಿಲ್ಲ. ಕಡೀಕ ಒಬ್ಬ ಹಿರ್ಯಾ ಕೇಳಿದ: ಈ ಹುಡುಗ್ಗ 
ಮದಿವೀ ಮಾಡೀರೇನು? 

ಹಂಡುಗ ಥಟ್ಟನ್ಯ ಎದ್ದಕೂತೆ. “ಹಾ ಅದನ್ನ ಮಾಡ್ಯಾರೇನು, 
ಕೇಳ್ರಿ, ಮಾಡ್ಯಾರೇನು ಕೇಳ್ರಿ” ಅಂದ. ಹಿರೇರೆಲ್ಲಾ ನಕ್ಕರು. 
"ಯಾರನ್ನ ಮದಿವ್ಯಾಗ್ತಿ ?” ಅಂದರು. 


ಮಗೀದಂರುಬಿನ ಅಸ್ಪಲ ಹೆಣ್ಣ 

ಎದ್ಯಾಗ ಮಾಡ್ಯಾಳ ಮಾಯದ ಹುಣ್ಣ 
ತಂದ ಕೊಟ್ಟರ ಬದಕೇನಣ್ಣಾ 

ಸಾವಿಗು ಇಲ್ಲೊ ನನ್ನ ಮ್ಯಾಲ ಕರುಣಾ | 


12/ಕಾಡು ಕುಡಿಕೆ 


ಅಪ್ಪ ಅಂದಾ: 
ಅವರನ್ನೋಡೀಯಾ? ರಾಜರು. ನಮ್ಮನ್ನೋಡೀಯಾ ? 
ಬಡರೆ ೈತರು. ನವ್ಮೂಂಥವರಿಗಿ ವಂಗಳ್ಗ ಹೆಂಗ ಕೊಟ್ಟಾರು ? 
ಬ್ಯಾರೇ ಹುಡಿಗೀನ್ನ ತದ್ರೀನಿ. 


ಮಗ ಅಪ್ಪನ ಕಾಲ ಹಿಡದಾ. ಮಗನ ತಾಪ 
ನೋಡಲಾರದ ಅಪ್ಪ : ಸಿಕ್ಕರ ಶಿಕಾರಿ. 
ಸಿಗದಿದ್ದರ ಭಿಕಾರಿ; ಬಾ- ಅಂದ, 


ಹೆಂಗ ಹೇಳಲಿ ತಂಗೀ ನಿನಗಾ 
ಆ ಕುದರೀ ಬೆರಗಾ 1 


ರಾಜನ ಅರಮನೀ ಮುಂದೊಂದು ಕಾಡಕುದರಿ ಕಟ್ಟಿ ಹಾಕಿದ್ದರು, 
ನಾಡಿನಾಗಿನ ಸವಾರರೆಲ್ಲಾ ಅದನ್ನ ಪಳಗಿಸಬೇಕಂತ ಬಂದರ, 
ಮೀಸಿಗಿ ಮಣ್ಣ ಹಚ್ಚಿಕೊಂಡ ಹೋಗಿಶ್ಚರು. ಹಾಕಿದ ಜೀನ 
ಸೈತ ಬಿಚ್ಚೋ ಧೈರ್ಯ ಯಾರಿಗೂ ಆಗಿರಲಿಲ್ಲ. ರಾಜ 
ಅದನ್ನ; ನೋಡ್ತಾ ನಿಂತಿದ್ದ. ಅಪ್ಪ, ಮಗ ಬಂದರು, 


“ರಾಜರ ರಾಜರ್ತ್ವ ..? 

“ನಮ್ಮಲ್ಲಿ ಕೂಲಿ ಕೆಲಸ ಇಲ್ಲವಾ” 

“ರಾಜರ ರಾಜರ( ...” 

“ನಮ್ಮಲ್ಲಿ ನೌಕರಿ ಚಾಕರಿ ಇಲ್ಲಪಾ” 

ನೌಕರಿಗಾಗಿ ಬಂದಿಲ್ಲ, ಚಾಕರಿಗಾಗಿ ಬಂದಿಲ್ಲ ನನ್ನ 
ಮಗನಿಗೆ ನಿಮ್ಮ ಮಗಳ್ನ ಕೇಳಾಕ ಬಂದೀನಿ” 


ರಾಜಾ ಹುಬ್ಬೇರಿಸಿ ನೋಡಿದಾ; ಹರಕಬಟ್ಟಿ ತಿರುಕರು, ಚಿಂದೀ 
ಬಟ್ಟೆ ಗೊಂದಲದವರು, ಕಾಡರೈತರಂ ನನ್ನ ಮಗಳ್ನ ಕೇಳೋ 
ಹಾಂಗ ಆಯ್ತಲ್ಲಪಾ! ಬಾ ಮುಂದಂದ, ಕುದರೀ ತೋರಿಸಿದ 
ಹತ್ತಿ ಪಳಗಿಸೋ ಮಾಡಿ ಸವಾರಿ 
ಮಂಗಳ ಕರೆದೊಯ್ಯೊ ಕುದುರೆಯನೇರಿ | 


ಹೆಂಗ ಹೇಳಲೆ ತಂಗೀ ನಿನಗಾ 
ಆ ಕುದರೀ ಬೆರಗಾ | 


ಕಾಂಚ ಕಚುರೆ/153 


ನೋಡೀಯಾ ? ಕಾಡಕುದರಿ. ಹತ್ತೀಯಾ? ಜೀವದಾಸೆ ಇಲ್ಲ. 
ಬಿಟ್ಟೀಂಖಾ 7 ಮಗೀದುರುಬಿನ ಹೆಣ್ಣ ಅಟ್ಟದ ಮ್ಯಾಲ 
ನಿಂತಾಳ ! 


ವಿ:ರಿವಿ:ರಿ ಮಿಂಚಿತು ಕಾಡಿನ ಕುದರಿ 
ಕರಿ ಮ್ಮ ಬಣ್ಣ ದ ಉಕ್ಕಿ ನ ಕುದರಿ 
ಕತ್ತಿನ ಕೇಶ ಹೊತ್ತಿ ದ ಕ ಉರಿ 
ಕಣ್ಣಾ ಗಿದ್ದ ವು ಸಣ್ಣ್ಯಾ ನ ಚೂರಿ 
ಪಳಗಿಸುವಂಥಾ ಘನ. ಎದಿವಂತಾ 
ಹುಟಿ 3 ರಲಿಲ್ಲದ ಹೆ ಹೆ X ಕುದರಿ 


ಹುಡುಗ ನೋಡಿದ. ಹೌಸೀಲೆ ಕಡಿವಾಣ ಕೈಯಾಗ 
ಹಿಡಕೊಂಡ. ಹತ್ತಾಕ ಕಾಲ್ಕಂಡೀ ಒಳಗ ಕಾಲ ಹಾಕಿದ. 
ಅಯ್‌ ಶಿವನ ! 

ಕುದರಿ ಹ್ಯಾಕರಿಸಿದ್ದ€ ಚಂಗನ್ವ ನೆಗೀತು, ನೆಗೀತು, 
ಕಾಲ್ಕಂಡೀ ಒಳನಿನ ಕಾಲು ಆಲ್ಲೇ ಐತಿ, ಹಂಡುಗ ಅಂಗಾತ 
ಬಿದ್ದಾ. ಬಿದ್ದ ಹಂಡಗನ್ನ ದರೆದರ ಎಳಕೊಂಡ ಬಂದೂಕಿನ 
ಗುಂಡ ಕಾಠಿಧಾಂಗ ಓಡಿತು! ಕೂಡಿದ ವಂಂದಿ ಹಾಹಾ 
ಅನಷ್ನ್ನದರಾಗ ಹೈ ಹ್ಯೆ ಅಂತ : ಕಾಡಿನಾಗ ಓಡಿ ಕಣ್ಮರಿ 
ಆಯಂದ್ರ ! 


ಎಲ್ಲಾರು ಹುಜುಗನ ಆಸೇಬಿಟ್ಟರಂ. ಹೆಣ್ಣ ಕೊಡಾಣಿ 
ಲ್ಲಾಂತ ಭಿದೇ ಬಿಟ್ಟ ಹೇಳಬೇಕಾಗಿತ್ತು. ಕುದರೀ ಪಳಗಸಂ 
ಅಂತ ಯಾಕಾದರೂ ಹೇಳಿದ್ದೋ -- ಅಂತ ರಾಜ ಮರುಗಿದ. 
ಅಟ್ಟದ ಮ್ಯಾಲ ಮಗೀದುರಂಬಿನ ಹುಡಿಶಿ. ಬಂದಾನೋ 
ಬಾರನೋ ಅಂತ ನಿಂತಿದ್ದು. ತುರುಬ ಬಿಚ್ಚಿ ಬಿತ್ತಾ; ಊರ 
ತುಂಬ ಕತ್ತಲಾಯು್ತು. ಮಂದಿ ಹಾಂಗೂ, ಕುಂತಿದ್ದರಂ. 


ಅಷ್ಟರಾಗ ಕಂದರಿ ಕಾಡದಾಟಿ ಉಸಕಿನಾಗ ಓಡುವಾಗ, 
ಅದರ ಆಟ ನಡೀಲಿಲ್ಲ. ಹುಡಂಗ ಸಿಕ್ಕಲೇ ಅಂದವನ ಹತ್ತಿ 
ಪಳಗಿಸಿದ. ತಿರಿಗಿ ಬಂದ. ಹುಡಿಗೀ ಎದಿ ಗೆದ್ದ ಬಂದ. 
ವಂಗೀದಂರುಬಿನ ಹಂಡಿಗಿ ಕುಲುಕುಲು ನಕ್ಕಳಂ, ಊರ 
ತುಂಬ ಬೆಳದಿಂಗಳು ಬಿತ್ತು. ರಾಜ "ಮಗಳ್ಳ ಕೊಟ್ಟೈ?-_ ಅಂದ, 


14/ಕಾಡು ಕುಶುಕಿ 


ಕೆಣಮಾಲಿ 


ದುರ್ಗಿ 


ಹೆಂಗ ಹೇಳಲೆ ತಂಗಿ ನಿನಗಾ 
ಆ ಕುದುರೀ ಬೆರಗಾ ।॥ 


ವುದಿವೀ ಮೆರವಣಿಗಿ ಬಂತು. ಬೆರಳೂರೇನಂದರ ಜಾಗಾ 
ಸಿಗಧಾಂಗ ಮಂದಿ ಸೇರಿತ್ತು. ಹುಡುಗ ನೋಡತಾನ: ಬ್ಯಾರೇ 
ಇನ್ನಾಶೋ ಹುಡಿಗೀ ಜೊತೆ ಮದಿವೀ ತಯ್ಯಾರಿ ನಡಸ್ಯಾರ ! 
ಛೇ- ನನಗ ಮೋಸ ಮಾಡಿದಿರಿ. ನನಗ ಈ ಮದಿವಿ ಬ್ಯಾಡ 
ಅಂದ. ರಾಜಾ ಅಂದ: 


ನೋಡಪಾ, ನನಗ ಮೂರ ಮಂದಿ ಹೆಣ್ಣ ಮಕ್ಕಳು. ಹಿರೇ 
ಮಗಳು, ನನ್ನ ಖಾಸಾ ಮಗಳು. ಉಳಿದಿಬ್ಬರು ನನಗ ಹುಟ್ಟಿ 
ದವರಲ್ಲ. ಏನ ಮಾಡ್ಲೆಪಾ, ಬಂದೂಕ ಹಿಡಿಯೋ ತಾಶತ್ರಿಲ್ಲ. 
ಹಿರೇ ಮಗಳಿಗೆ ಮಸ್ತ ಆಸ್ತಿ ಪಾಸ್ತಿ ಐತಿ. ಯಾರಿಗುಂಟು, 
ಯಾರಿಗಿಲ್ಲ; ತಗೊ ಕೊಡತೀನಿ, ಕೈಮ್ಯಾಲ ಕೈಹಾಕಿ. 


ಅಪ್ಪ ಬಂದ 


ಮಗನ್ನ ನಿನ್ನಿಂದ ನನ್ನ ಬಡತನ ಹೋದೀತು. ಒಪ್ಪಿಕೊಳ್ಳೊ ಶಿ 
ಅಂದ. ಸೆರಗೊಡ್ಡಿದ, ಕೈಕಾಲ ಹಿಡಿದಾ, ಕಡೀಕ ತಂದೀ 
ಒತ್ತಾಯಕ್ಕ ಮಗ ಮದಿವ್ಮಾದ. 

ರಾಜಾನ ರಾಜ್ಯೋ ಎಲ್ಲಾ ಬಂಜರ ಭೂಮಿ. ನೀರ 
ತಗೀಬೇಕಂತ ನೆಲಾ ಒದ್ದ. ಒದ್ದಲ್ಲಿ ಒಂದೊಂದ ತಗ್ಗ ಬಿದ್ದು, 
ಬಿದ್ದ ತಗ್ಗ ಗೋರೀ ಮಾಡಿ ಆಸೇ ಹ&ಣಳಬೇಕಂದ, 
ನೀರ ಬೀಳಲೇ ಇಲ್ಲ. ನೀರಿತ್ತವ್ವಾ, ಫೆಲದಾಗಲ್ಲ ಮಗೀ 
ದುರುಬಿನ ಹೆಣ್ಣಿನ ಕಣ್ಣಾಗಿತ್ತು. ಜಲ ಎಲ್ಲೇ ತಾಯಿ 
ಜಲವೆಲ್ಲೆ ? ಮಗೀದುರುಬಿನ ಹೆಣ್ಣಿನ ಕಣ್ಣಲ್ಲೆ. 


ಆಯ್ತವ್ವಾ, ಕತೀ ಮುಗೀತು. ಅವರಲ್ಲೇ-ನಾವಿಲ್ಲೆ. 


ಅವಯ್ಯಾ, ಸರದಾರೇನಾದ ? ಮಂೀದುರಂಬಿನ ಹೆಣ್ಣ 
ಏನಾದು_ ? 


ಇನ್ನೇನಾಗಬೇಕು? ಎಲ್ಲಾ ಆ ಕುದರಿಂದ್ವ ಆಯ್ತು ಅಂಬವ 


ರ್ಳಾಂಗ ಹಗಳೀ ರಾತ್ರಿ ಅದನ್ನ ಹತ್ತಿ ಓಡ್ಕಾಡಸ್ಕ್ಯಾನ, 


ಕೊವಹಿಲಿ 
ದುರ್ಗಿ 
ಕೊಮಾಲಿ 


ದುರ್ಗಿ 


ಡು ಕುಕ)! 
| ಕ್ಷತೀ ಮುಗೀಲಿಲ್ಲ 
ಇನ್ನ ಮುಗೀಲಿಲ್ಲ. ನಾ ಹಂಗ ಮುಗಸಲಿ ? 
ಅಯ್‌ ಶಿವನ! 


ಹೆಂಗ್ಹ ಹೇಳಲಿ ತಂಗಿ ನಿನಗಾ 
ಆ ಕುದರಿ ಬೆರಗಾ ॥ 


ಗೌಡ್ತಿ 
ದುರ್ಗಿ 
ಗೌಡ್ತಿ 
ದುರ್ಗಿ 
ಗೌಡ್ತಿ 


ದುರ್ಗಿ 


bY} + 
ದುರ್ಗಿ 
ಗೌಡ್ತಿ 
ದುರ್ಗಿ 
ಗೌಡಿ 


ದುರ್ಗಿ 


ತೆ 
ಟೆ 


ದುರ್ಗಿ 


ಗೌಡ್ತಿ 


ಹುಣ್ಮಾದನರು 


(ಮಾರನೇ ದಿನದ ಮಧ್ಯಾಹ್ನದ ಸಮಯ. 'ಗೌಡ್ತಿ, ದುರ್ಗಿ 
ಪಡಸಾಲೆಯಲ್ಲಿದ್ದಾರೆ.) 


ಹುಲಿಗೊಡ ಈಗೆಲ್ಲಿದ್ದಾನ ? 

ಕುದರೀ ಕೆೊಟ್ಟಿಗ್ಯಾಗ ಕುಂತಾರ್ರಿ. 

ಊಟ ಮಾಡ್ಯಾನಿಲ್ಲ? 

ಇಲ್ಲರಿ, 

ಕುದುರೀ ಬೆನ್ನ ಬಿಟ್ಟ ಇಳಧಾನಂಧಾಗಾಯ್ಯ್ಯ 

ಕುಷರೀ ಭಾಳ ಕಟದ್ದಾರ ಕಾಣತೈತಿ, ಬಾಯಲೆ ಒಂದ್ಯ ಸವನ 
ಬುರುಗ ಬೀಳಾಕ ಹತ್ಕೇತಿ, ಕಣ್ಣಂತೂ ಕೆಂಡಧಾಂಗ ಉರದ 
ಉರದ ಉದರಿ `ೀಳಾನ ಇಂ 18 ` ರಾವ, 

ಅದೊಂದ ಕುಣರಿ ೧7 0೫ 3 ಇ! 

ನೀವೂ ಒಂದ  . ಆ ೀರೀನ? 

ಹಸಿದಾಗ ತಿದಾನೇಳು. ೨ ೫:೪3 ಯಾರು ಕರತಂದರು? 
ನಾನ್ಯರಿ, 

ನಿನಗ್ಯಾರು ಹೇಳಿದ್ದರು ' 

ಯಾರಿಲ್ಲರಿ. 

ನಾಯಿಗಿ ಹೇಳಿದರ, ನಾಂ” ಇನ್ನ ಬಾಲಕ್ಕೆ ಹೇಳಿತಂತ, ಮನಿ 
ಗೆಲಸಾ ಮಾಡಾಕಂಠ, ..' ಇಟಕೊಂಡರ ನಿನ್ನ ಕೈಯಾ 
ಗೊಂದ ಆಳ ಬ್ಯಾರೇ ಓಕಾಯ್ತ ] 

ಕಾಳ ಭಾಳಿದ್ದು ವರಿ, 

ಎಂಟ ದಿನ ಆಗಲಿ. ನೀನ್ದ ಹಸನ ಮಾಡಬೇಕಿತ್ತು, ಈ 
ಮನ್ಯಾಗ ನನ್ನ ಮಾತ ನಡೀಬೇಕೊ? ನಿನ್ನ ಕಾರಭಾರ 


ಸಸ 


ನಡೀಬೇಕಗೆಣ ? ನ ಟಿಶ್ಯೂ ಗ ಸ sf ಕಳಸಾಕಂತ ಹೋದರ 


ಕ ಕ 
ಹಿತ “8 RY ಕ್‌ ಡು ಯಿ x Op A ಅನ ಇರಾ ba 
ಫಡ ಗ್‌ ಇ Cul tue es pa wld ಸ ಈ ಲ (ಆಆ ಕ 


ಜುಗ 
ಗೌಡ್ರ್ವಿ 
ದುರ್ಗಿ 


ಗೌಡ್ತಿ 
ದುರ್ಗಿ 
ಗೌಡ್ವಿ 


ದುರ್ಗಿ 


ಗೌಡ್ತಿ 


ದುರ್ಗಿ 
ಗೌಡ್ತಿ 


ಳಕು ಕುಜ]! 


ಆಕಿಗೇನೂ ಕೂಲಿ ಕೊಟ್ಟೆಲ್ಲರಿ. ತಂಗಳನ್ನ ಹಾಕಿದೆ, ಅಪ್ಪ. 
ತಂಗಳನ್ನಾ ನೂ ಕೊಟ್ಟೆ ; ಚಾಡೀ ಹೇಳಾಕ ಸುದ್ದಿ "ನೂ ಕೊಟಿ ಕೈ. 


ಈ ಮನೀ ಗುಟ್ಟಿನಾಗ ನಂದೂ ಪಾಲೈತಿ. ಸಾ ಯಾಕ 


ಹೇಳೇನ್ರೀ ಎವ್ವಾ? 


ನೀ ಯಾಕ ಹೇಳಬೇಕ ? ಆಕಿಗಿ ಕಣ್ಣಿಲ್ಲಾ ? 
ಕಾಣಾಕ ಆಕೀನ್ನ ಒಳಗ ಬಿಟ್ಟೇ ಇಲ್ಲರಿ, 
ಸುಲದ? ಬೀಗರ ಬಂದ ಒಳಗ ಕುಂತಾರ. ಹುಲಿಗೊಂಡ 


ಹೊರಗ ಕುದರೀ ಓಡ್ಯಾಡ್ಸಾಕ ಹತ್ಯಾನ್ಯ. ಇಷ್ಟ ಕಾಣದೆ? 
ಇನ್ನ ತಗೊಳ್ಳವಾ : “ಬೀಗರು ಒಳಗ ಕುಂತಾಗ, ಮನೀ 
ಅಳಿಯಾ ಹೊತಗ ಕುದರೀ ಕಟೇತಿದ್ದರೇ' ಆಂತ ಡಂಗರಾ 
ಸಾರತಾಳ. ಈ ಊರ ಮಂದಿ ಬಾಯಾಗ ನಾಲಿಗೀ 
ಇಟಕೊಂಡಿಲ್ಲ; — ಕುಡಗೋಲ ಇಟಕೊಂಡಾರ. ಹಾಕ 


ಎಳದರ, ಹೊಟ್ಯಾಗಿನ ಕರಳ ಹರದ ಹೊರಗ ಬರತಾವ! 
ಹೆಂಗೂ ದಿವಿ ಗಟ್ಟಿ ಆತಲ್ಲ. ಮತ್ತ ಯಾಕ ಆ ಮಾತಾ? 


ಬೀಗರ ಮನಸ್ಸಿನಾಗ ಸಂಶೆ ಉಳೀತ್ತ ? ಮಂದಿ ನನ್ನ ಮನೀ 
ಕಡೆ ಬಟ್ಟ ಮಾಡಿ ನಗೋ ಹಾಂಗಾಯ್ತ ? ಮನಿತನದ 


ಮಾನ ಮರ್ಯಾದಿ ನಿನ್ನಂಥ ಆಳಿಗಿ ಹೆಂಗ ತಿಳೀಬೇಕ? 


ಗಂಡ ಕರ್ಕಾಕ ಬಂದಾನ, ಚಾಡೀ ಹೇಳ್ಕಾಳೆಷ್ಟು ? ನಾಲಿಗೀಲೆ 
ನಿಮ್ಮ ತಟ್ಟಿ ನಕ್ಕಾ $ಇಷ್ಟು, ಬಿಡರಿ. 

ಗಂಡನ ಜೋಡೀ ಬಾಳ್ವೇ ಮಾಡೋ ಹೆಂಗಸೇನ್ಹ ಅದು? 
ಇಡೀ ಊರಿಗೇ ಬಿದಿ ಹಚ್ಚಿ ಮೋಜಾ ನೋಡೋ ಜಾತಿ, 
ಅವರವ್ವ ನನಗ್ಗೊತ್ತಿಲಂದ್ಯಾ? ಆಕೀ ಗಂಡ ಕರ್ಯಾಕ ಎಂದ 
ಬಂದಾನ ? - 


೨) 
ಇಂದ್ಯ. 
ಕರಕೊಂಡ ಹೋದ್ನ ಡಿ 


(ಹೊರಗೆ ಗಲಾಟೆ ಕೇಳಿಸುತ್ತದೆ. ಅವ್ವಗ, ಹೇಳ್ತೀನೆಂದಃ 
ಪಾರೋತಿ ಹೇಳುತ್ತಿದ್ದಾಳೆ.) 


ಹೊಠಗೇನ ಗದ್ದಲದು? ಏನ್ರೇ ಪಾರೋತಿ, ಶೀಲಕ್ಕಾ ? 


11 ಕು ಕುರುಕ 


ಪಾರೋತಿ 
ಶೀಲಕ್ಕ 
ಪಾರೋತಿ 
ಶೀಲಕ್ಕ 
ಪಾರೋತಿ 
ಗೌಡ್ತಿ 
ಪಾರೋತಿ 
ಗೌಡ್ತಿ 
ಪಾರೋತಿ 
ಗೌಡ್ತಿ 
ಹಾರೋತಿ 


(ಪಾರೋತಿ, ಶಿ(ಲಕ್ಕ ಒಳೆಬರರಿವರು.) 


ನೋಡವಾ ER 

(ನಡುವೆ ತಡೆದು) ನಾ ಹಾಂಗಂದಿಲ್ಲ. 

ಸುಳ್ಳ ಹೇಳ್ತೀಯೇನ ? 

ನಾ ಹ ಬೇಕಾದರ ಮಾವನ್ನ ಕೇಳು. 
ಒತಿಕ್ಕಾತಿಗೊಂಡು ಬೇಲೀ ಸಾಕ್ಷಿ, Po 
ಏನ್ರೇ ಅದು ? | 

ಶೀಲಿ ಕುದರೀ ಹತ್ತತಾಳಂತ. 

ಬರೋಬ್ಬರಿ ಹೇಳು, ಏನ ಹೇಳಬೇಕಂತಿ ? 


ಅವ ಅಂಗೀ ಕಳದ ಕುದರೀ ಮೈ, ತಿಕ ತಿದ್ದಾ, 


ಹ. ಬು 
ಹೂ. 
ಈಕಿ ಅವನ ಬೆನ್ನ ನೋಡಿಕೋತ, ಕುದರೀ ಹತ್ತತೀನಿ ಮಾವಾ 
ಅಂತಿದ್ದ. 
ಅವ ಏನಂದ ? 


ವ 
ಅಷ್ಟರಾಗ ನಾ ಹೋದೆ 
ದುರ್ಗಿ ಆ ಬಾರಕೋಲ ತತಾ. 
ಸಣ್ಣ ಮಗಳು, ಏನೋ ಆಟಕ್ಕ ಆಂದಿರಬೇಕು, ಬಿಡ್ರಿ ಎವಾ ತ 
ಆಹಾ! ಸಣ್ಣ ಮಗಳು! ಆಗಲೇ ಕುದರೀ ಹತ್ತಾಕ ನಿಂತಾಳ ! 
ಏನಂತ ಮಾತಾಡ್ತಿ ಬಿಡ್ಡ ಪಾರೋತಿ. ಶೀಲಕ್ಕ ನಿನ್ನ 
ಕ್ವಾಣಿಗಿ ನಡಿ. 
ದಂರ್ಗೀ, ಸಿಕ್ಕ ಸಿಕ್ಕಾಗ ಬಾಯಿ figs ಡಂತ ಹೇಳಿಲ್ಲ ? 
ನೀನು ಈ ಮನೀ ಆಳು. ನಿನ್ನ ಜ ಜವ ಲೀ ಹಂತ್ಯಾ ಕಿನ 
ವೂಲಿ. ಈ ಮನೀ ಹ ಸೆ ಪ್ರಸಂಗ 
ಬಂದಾಗ ನಾ ಹೇಳತೀನಿ ಆಗ ಬೊ ಳೀಯಂತ. ಅಲ್ಲೀತನ 
ಆ ಮೂಲ್ಮಾಗ ಬಿದ್ದಿರು. 

ತೆ ೦ 


(ತಾನೇ ಹೋಗಿ ನೇತು ಹಾಕಿದ ಬ:ರುಕೋಲು ತಗೊಂಡು) 


ಬನ ಶೀಲಿ ? 


ಶೀ ಲಕ್ಕ 
ಗೌಡ್ತಿ 


ಶೀಲಕ್ಕ 
ಗೌಡ್ತಿ 


ದುರ್ಗಿ 


ಗೌಡ್ತಿ 


ಕಾಠು ಕುದುರೈ/19 
(ಹೆದರಿ) ಖರೇನ್ವ, ನಾ ಹಾಂಗಂದಲ್ಲ ವ್ವ... 
ಕೊಟ್ಟಿಗ್ಗ್ಯಾದರೂ ಹೋಗಿದ್ದ, ಇಲ್ಲೊ ? 
ಕೋಳಿ ತತ್ತ್ವೀ ಹಾಕೇತೇನಂತ ನೋಡಾಕ ಹೋಗಿದ್ದೆ. 
ಯಾಕ, ಅದನೆಂದೂ ಕಂಡಿಲ್ಲೇನ ? 


(ಥಟ್ಟನೆ ಬಾರುಕೋಲಿನಿಂದ ಶೀಲಕ್ಕನನ್ನು ಕಟೆಯುವಳು. 
ಏಟು ಬಿದ್ದ ಶೀಲಕ್ಕ ಅಳತೊಡಗುವಳು.) 


ಕುದರೀ ಹತ್ತತೀ ಏನ ಬೋಸಡೆ ? ಹತ್ತಿದ ಮ್ಯಾಲ ಕುದರೀ 
ಹೆಂಗ ಕಟೀಬೇಕಂತ ಹೇಳಿಕೊಡಲಿ ? 


(ಮತ್ತೆ ಕಟೆಯುವಳು. ದುರ್ಗಿ ಬಂದು ಗೌಡ್ತಿಯ ಕೈಯಲ್ಲಿಯ 
ಬಾರುಕೋಲು ಕಸಿಯುವಳು.) 


ದೊಡ ವರಾಗಿ ನಿಮಗೂ ತಿಳಿಯಾಣಿಲ್ಲೇನ ಬಿಡ್ರೀಯೆವ ಕ 
೨ ವ 


ದುರ್ಗೀ, ಮೂವತ್ತ ವರ್ಷ ಈ ಮನೀ ಎಂಜಲಾ ತಿಂದೀದಿ, 
ಎ-ಗೊತ್ತಿಲ್ಲಾ ನಿನಗ ನಾ ಯಾರ ಬುದ್ದೀಮಾತ ಕೇಳಾ 
ಣಿಲ್ಲಂತ ? 


(ಶೀಲಕ್ಕನಿಗೆ) 


ಬ, ನಿನ್ನ ಕು ಣಿಗಿ ಹೋಗು. ಹಾಸಿಗ್ಯಾಗ ಬಿದ್ದಕೊಂಡ ಅಳು. 
ಕೇಳಿಸ್ತಿಲ್ಲ? ಪಾರೋತೀ, ಔಷಧಿ ತಗೋ ಯಾಳೇ ಆಗೇತಿ, 
ನೀ ಹೋಗು. 


(ಶೀಲಕ್ಕ ಅಟ್ಟದ ಮೇಲಿನ ತನ್ನ ರೂಮಿಗೂ, ಪಾರೋತಿ 


` ರಂಗದ ಬಲಭ್ಕಾಗದ ತನ್ನ ರೂಮಿಗೂ ಹೋಗುವರು.) 


ದನ್ನ ದನಾ ಕಾಯೋದ ಬೇಕು; ಈ ಮಕ್ಕಳ ಕಾಯೋದ 
ಬ್ಯಾಡಾ. ಸಾಲದ್ದಕ್ಕೆ ಈ ಊರ ಮಂದೀ ಕಣ್ಣೆಲ್ಲಾ ನನ್ನ 
ಮನೀ ಮ್ಯಾಲ್ವ. ಇವರೇನ ತಿಳಕೊಂಡಿದ್ದಾರು. ಪೆಣಮಗಳಾ, 
ಹೆಂಗ ನಿಭಾಯಿಸ್ಯಾಳು ಅಂತ. ತಾಳು ತಾಳು, ನನ್ನ 
ಬಂದೂಕಿನ ಗುರಿ ಎಂದಿಗೂ ಹುಸಿ ಹೋಗಿಲ್ಲಂತ, ಈ 


ಭಾಡೇರಿಗೆಲ್ಲಾ ಒಂದ ಧಿನ ತೋರಸ್ಯಿ 


26/ಕಾಡು ಕುದುರಿ 


ಪಾರೋತಿ  : (ರೂಮಿನ ಒಳಗಡೆಯಿಂದ) ಎವಾ, 
ಗೌಡ್ತಿ : ಮತ್ರೇನ? 
ಪಾರೋತಿ : (ಹೊರಬಂದು) ನನ್ನ ಪಾವುಡರ ಡಬ್ಬಿ ಇಲ್ಲೆವಾ ಶೆ 
ಗೌಡ್ತಿ : ಅಲ್ಲೇ ಇದ್ದೀತ ಹುಡಿಕಿ ನೋಡು. 
ಎ 
ಪಾರಲೋತಿ : ನೋಡಿದೆ. ಎಲ್ಲೂ ಇಲ್ಲ. ಹರೀವತ್ತ ಚಂಪಿ ನನ್ನ ಕ್ವಾಣಿಗಿ 
ಬಂದಿದು _ 
[ne] 
ದುರ್ಗಿ : ಬಿಡ ಪಾರಕ, ಚಾಡೀ ಹೇಳಾಕಲ್ಪ ನೀ ಬಾಯಿ ತಗ್ಯೂದ 
ಇಲ್ಲ. ಚಂಪಿ ಏನ ಮಾಡಿದರೂ ಕತೀ ಕಟ್ಟಿ. 
ಪುರೋತಿ : ನೀ ಬಾಯ್ಕೆಚ್ಚ ಗ. ಆಳಂದ ಮ್ಮಾ ಲ ಆಳಿನ್ಹಾಂಗ ಇರಬೇಕು. 


ಕೆತ್ತಂದರ ಕೆತ್ರ 5 ಬೇಕು, ಮೆತ್ತಂದರ 'ಮೆತ್ರಬೇಕು. 


ಗೌಡ್ತಿ :  ವಯಸ್ಸಿಗಾದರೂ ಕಿಮ್ಮತ್ತ ಕೊಡಾಕ ಕಲಿಯೇ ಪಾರೋಶಿ. 
ದಂರ್ಗಿಗಿ ನಾ ಅಂತೀನಂತ ನೀನೂ ಅನ್ನೋದಾ ? 

ಪಾರೋತಿ  ' ನೀವಿಬ್ಬರೂ ಗುಟ್ಟ ಹಂಚಿಕೊಂಡೀರಿ, ಬೇಕಾದರ ನೀ ಕಿಮ್ಮತ್ತ 
ಕೊಟ್ಟಕೊ. ಆಕೀ ಮಾತಿಗಿ ಮುನ್ನೂರು ರುಪಾಯಿ ಕೊಡು, 
ಯಾರ ಬ್ಯಾಡಾಂತಾರ? ನನ್ನ ಉಸಾಬರಿಗಿ ಬಂದರ, ನಾ 


ಅನ್ನುವಾಕೇ. 
ಗೌಡ್ವಿ ಬಾಯಿ ಮುಚ್ಚತೀಯೋ ? ನಿನಗೂ ಬಾರಕೋಲ ಬೇಕೊ ? 
'ಪಾರೋತಿ ಬಾರಕೋಲ್ಯಾಕ, ಬಂದೂಕೆ ತಗೊ. 

(ಅಳುತ್ತ) 


ಈ ಮನ್ಮಾಗ.ನಃ ಸ ಮಾತಂದರ ಎಲ್ಲಾರ ಬದ್ದಿ ಉರೀತೈತಿ. 
ಹಾಕ? ನಾ ಇದ್ದದ್ದ ಇದ್ದಾಂಗ ಹೇಳ್ತೀನ್ನೋಡು. ಅಪ್ಪಾ 


ಇದಿದರ. * 
ಇ 
ಗೌಡ್ತಿ ಬಂತ, ಬ ಳಂಕೀ., 
ಪಾರೋತಿ ನಿನ್ನ ಮಾತ ಅಕಿಗೆಲ್ಲಿ ಕೇಳಸ್ತಾವ? ಮಾ ವನ್ನ ನೆನೀತಾ ಬೆರಳ ' 


ಊತ ನಿಂತಿರತಾಳ, 


ಗೌಡ್ತಿ ಏನಂಬೊ ಮಾತಾಡ್ತಿಯೆ ? ಚಂಪಿ ನಿಂತರ ಮಾ ವನ್ನೋಡಿ 
ನಿಂತಳಂತಿ, ಕುಂತರ ಮಾವನ್ನೋಡಿ ಕುಂತಳಂತಿ. ಬೇಕ, 
ಭ್ಯಾಡಾದೈಲ್ಲಾ ಮಾತಾಢಿ ಮನೀತುಂಬ ಯಾಕ ನನ್ನೆ ನಾರೋ 


ಇಡು ಕುಡುರಿ/21 


ಉಗಳ ಸಿಡಸ್ತ್ರೀಯೆ ? ಆಕಿ ಈ ನಂನ್ಯಾಗ ಇರಬೇಕಂತೀಯೋ, 
ಬ್ಯಾಡಂತೀಯೊ ? ಹಿರೀ ಅಕ್ಕ ಅಂದರ ಹಿರೀ ಹೊಳೀ 
ಹಾಂಗಿ೦ಬೇಕ. ಹೆಚ್ಚೂ ಕಮ್ಮಿ ಆದರ ನೋಡಿಕೊಳ್ಳಾಕ ನಾ 
ಇಲ್ಲಾ ? ಅವಳೇನು, ನಿನ್ನ ಆಸ್ತ್ರೀ ಒಳಗ ಪಾಲಾ ಬೇಡಿದಳ? 
ಪಾರೋತಿ : ಆಸ್ತಿ ಬೇಡಿದರ ಕೊಟ್ಟೇನು, ನನ್ನ ಹಾಸಿಗ್ಯಾಗ ಪಾಲಾ 
ಬೇಡತಾಳ; ಈಕಿನ್ನ ke ಅಂತ ಜಿಂಗನ್ನ ಲಿ? ನನ್ನ ಎಡ್ಯಾಗ 
ಹಿಂತಾ ದೊಡ್ಡ ಸುಣ್ಣ ಮಾಡ್ಯಾಳ. ಮಾತಾಡಿದಾಗೊದ್ಮಿ 
ನಾ ಆಲ, ನನ್ನ ಹುಣ್ಣ ಮಾತಾಡತೈತಿ. ಅದಕ್ಕ; ನನ್ನ 
ತಾತ ನಿಮಗ ನಾರತಾವ' 


ತಾರಾ 


(ಅಳುವಳು) 


ಗೌಡ್ತಿ : ಆಕಾಶ ಕಳಚಿ ಬೀಳೆ ೀವಂಥಾದ್ದೇನೂ ಆಗಿಲ್ಲ. ಈಗಲೂ 
ನೀ ಬಾಯಿ ಮುಚ್ಚಿದರೆ, ಬೀಳೋ ಆಕಾಸ ಅಲ್ಲೇ ನಿಲ್ಲಸ್ತೀನಿ, 
ಬಾಯಿ ಬಚ್ಚ ತಿ ಬ ಚಂಪೀ, ಏಚಂಪಿ, 


(ಚಂಪಿ ಹೊರಬರುವಳು) 
ಈಕೀ ಪಾವುಡರ ಡಬ್ಬೀ ತಗೊಂಡೀಯೇನ ? 


ಇಲ್ಲ. 
ಸುಳ (5 ಹೇಳಿದರ ಚರ್ಮಾ ಸುಲೀತೀನಿ. 


ಡು ಸತ 
Ww 


ಕ 
ಲ 
೪ 


ನಾ ತಗೊಂಡಿಲ್ಲ. 


| 
ಟ್‌ 


ದುರ್ಗೀ, ಹೋಗಿ ಆಕೀ ಕ್ವಾಣ್ಯಾಗ ಹುಡುಕು. ನಾ ಶೀಲೀ 
ಕಾ ಣ್ಯಾಗ ಹುಡುಕತೀನಿ. ! 


(ಗೌಡ್ತಿ ಇನ್ನೇನು ಮೆಟ್ಟಲು ಹತ್ತಬೇಕೆನ್ನುವಷ್ಟರಲ್ಲಿ ಶೀಲಕ್ಕ 
ದಡಬಡ ಇಳಿಯುತ್ತ ಬಂದಾ ಪೌಡರ ಡಬ್ಬಿ ತಂದು ಗೌಡ್ತಿ ಸ 

ನಬಂದಿನ ಮೊಟ್ಟ ಲ ಮೇಲೆ ಇಟ್ಟು ಹೊರಡುವಳು. ಗೌಡ್ತಿಯ 
ಕೋಪ ನತ್ತಿಗೇರು ತ್ತದೆ.) 


ಗೌಡ್ತಿ : ನೀ ಯಾಕ ಅದನ್ನ ತಗೊಂಡಿದ್ದೆ ? 
| | ಡಿದ್ದೆ. 
ಶೀಲಕ್ಯ  ; ವಾಸನೆ ನೋಡಾಕ ತಗೊಂಡಿದ್ದೆ 


22/ಕಾಡು ಕುದುರೆ 


ದುರ್ಗಿ 
ಗೌಡ್ತಿ 


ದಂರ್ಗಿ 


ಗೌಡ್ತಿ 


(ಎಂದು ಹೇಳಿ ತನ್ನ ರೂಮಿನಲ್ಲಿ ಹೊಕ್ಕು ಬಾಗಿಲಿಕ್ಕಿಕೊಳ್ಳು 
ವಳು. ಗೌಡ್ವಿ ಕೆಕ್ಕರಿಸಿ ಅವಳನ್ನೇ ನೋಡುತ್ತಿರುವಂತೆ 
ಪಾರೋತಿ ಬಂದು ಆ ಡಬ್ಬಿಂ ನನ್ನು ತೆಗೆದುಕೊಂಡು ಹೋಗು 
ವಳು. ಗೌಡ್ತಿ ಮತ್ತೆ ಬಂದು ಆಸನದಲ್ಲಿ ಕುಸಿಯುವಳು ) 


(ಸಹಾನುಭೂತಿಯಿಂದ) ಈ ಮನಿ ಎಂದ ತಂಪಾಗತೈತೊ ! 
ಈಗೇನೂ ಈ ನಂನೀಗಿ ಬೆಂಕಿ ಬಿದ್ದಿಲ್ಲ ಹೆಣಮಗಳ ; ಒಂದ 
ವೇಳೆ ಬಿತ್ತಂತ ತಿಳಕೊ; ಆಗಲೂ ಕಣ್ಣಿ ರ ಸುರಿಸಿ ಆರಸ ಬಾ 
ಅಂತ ನಿನ್ನ ಕರೆಯೋಣಿಲ್ಲ, ಆಯ್ತ? 

ಏನಂತ ಮಾತಾಡ್ತೀರೆವ್ನ, ಇದ್ರ ಮನ್ಯಾಗ ನಾನೂ 
ಮುದುಕ್ಕಾಗೀನಿ... 


(ಹೊರಗೆ ಯಾರೋ ಬಂದುದನ್ನು ಗಮನಿಶುವಳು) 

ಆದರಿದು ನಿನ್ನ ಮನಿ ಅಲ್ಲ; ನಂದು. ನನ್ನ ಹಾಂಗ ನೋಡ 
ಬ್ಯಾಡ, ಮತ್ತ ಬಾಯಿ ತಗೀಬ್ಯಾಡ. ನೀ ಇರೋದು ಈ 
ಮನೀ ಆಳಾಗಿ; ಅಡಿಗೀ ಮಾಡಾಕ್ಕ ಕಸಗೂದಸಾಕ, ಅದು 
ಇದು ಕೆಲಸಾ ಮಾಡಾಕ. ಈಗೊಂದ ಸಣ್ಣ ಕೆಲಸ ಮಾಡ್ತೀ 
ಯೇನು ? ಹೊರಗ್ಯಾರೋ ಬಂದಾರ, ಯಾರು, ಯಾಕ 
ಬಂದಾರಂತ ಕೇಳಿ, ಒಳಗ ಕರಕೊಂಬಾ. 


(ದುರ್ಗಿ ಹೊರಗೆ ಹೋಗುವಳು. ಗೌಡ್ತಿ ತ 

ಸುತ್ತ, ದಿನಾ ಹೊರಗಿನವರು ಬಂದಾಗ ಕಟ್ಟಿಕೊಳ್ಳುವಂಧ 
ದಾದ್ದರಿಂದ ಸುಲಭವಾಗಿ ಕಟ್ಟಬರುವ ಒಂದು ಪರದೆ ಕಟಿ 
ಕೊಳ್ಳುತ್ತಾಳೆ. ಈಗವಳ ಮುಖ ಪಾತ್ರ ಕಾಣಿಸುತ್ತದೆ. 
ಅಷ್ಟರಲ್ಲಿ ದುರ್ಗಿ, ಅವಳ ಹಿಂದಿನಿಂದ ರಾಯಪ್ಪ, ನಾಲ್ಕು ಜನ 
ಗರಡೀ ಹುಡುಗರು ಬಂದು ಬಾಗಿಲ ಬಳಿಯೇ ನಿಂತುಕೊಂಡು 
ಗೌಡ್ತಿಗೆ ನಮಸ್ಕಾರ ಮಾಡುತ್ತಾರೆ. ಅವರ ಹಿಂದಿನಿಂದ 
ಕೊಮಾಲಿ ಮೆಲ್ಲಗೆ ಬರುವಳು.) 


ಲ್ಲ 


ಶರಣ್ರಿಯೇವ್ವ. 
ನಿಂತಕೊಂಡ್ಯ ಹೇಳು, ಏನ ತಕರಾರು ? "ಫಾರ ನೀನು? 


ಎವ್ವಾ ಗೌಡ್ತಿ, ಕೊಮಾಲಿ ನನ್ನ ಹೆಂಡ್ತಿ. ನಡ್ಕಾಕ ಕರಕೊಂಡ 
ಹೋದರ ಹೇಳದ್ಯ ಕೇಳದ್ಯ ಓಡಿಬಂದಾಳ, 


ಗೌಡ್ವಿ 


ಕಜ ಕುಡಿ) 


: ಕೊಮಾಲೀ ಗಂಡನ್ನ ನೀನು? 


ಹೂಸ್ರಿ. ಈಗ ನನ್ನ ಜೋಡಿ ಬರಾಕ ಓಲ್ಲೆ ಅನ್ನಾ$ 
ಪತ್ಯಾಳ್ಳಿ. ಬುದ್ಧೀರೀಕಿ ಹೇಳಿ ಕಳಿಸಿಕೊಡ್ರೀಯಪಾ ಅಂತ 
ಗೌಡ್ರಿಗಿ ಹೇಳಿದರ, - ನಿನ್ನಂಥವನ ಜೋಡಿ ಅಧೆಂಗ 
ಇದ್ದಾ ಳೋ -? ಅಂತಾರ. 

ಮಾಡಿಕೊಂಡ ಗಂಡ ಅಂತ್ರಿ ಕಟ್ಟ ಹಾಕಿ ಆಳಾಕ ಆಗಪೊಲು 
ಅಂದರ ಅನ್ನವ್ಯ ಇನ್ನೇನೊ ನಾಡತಾರ ? ದಯಾವನಾಯದ 
ಇಲ ಅಲ್ಲಪಾ ಇವು. ಇಂಥಾ ದಿಂಡೇರ್ಸ ಆಳೋದಂದರ, 
ಸಣ್ಣ ಮಾತಲ್ಲ. ಓಳತಾ ಬೀಳತಾ ಸೊಂಟದ ಮ್ಯಾಲ ಎರಡೆಂಡ 
ಚೆಲ್ಲಬೇಕು. ಬರೀ ನೀನ್ಯು ಮಾತಾಡಬೇಕು. ಮಾತಾಡೋ 
ವಾಗೆಲ್ಲಾ ಆಕೀ ಕಡೆ ಮುಖ ಮಾಡಿ ಕಿರಚಬೇಕು, ಕಿರಿಚಿ 


೯ 


ದಾಗೆಲ್ಲು ನಿನ್ನ ಉಗುಳ ಆಕೀ ಮಾರೀ ಮ್ಯಾಲ ಸಿಡೀಕಿರಬೇಕು, 


ಶಿಳೀತ ? ಕಟ್ಟಿ ಆಳೋದಂದರ ಆದು. 
(ಕೊಮಾಲಿಗೆ) 


ಏಯ್‌, ವಿನ ಕೊಮಾಲಿ ಮಾಡಿಕೊಂಡ ಗಂಡನ್ನ ಬಿಟ್ಟು 
ಓಡಿ ಬಂದೀದ್ದಿ ನಾಚಿಕಿ ಬರೋಣಲ್ಲಾ ? ನಿನ್ನ ನೋಡಿ 
ಊರ ಹುಡಿಗೇರೆಲ್ಲಾ ಹಾದಿಗೆಟ್ಟಾರು. ಸುಮ್ಮನ ಗಂಡನ 
ಮನೀಗಿ ಹೋಗಿ ಬಾಳ್ವೆ ಮಾಡು, ತಿಳೀತಿಲ್ಲ? ಕೂಂಗ್ಬಿ ಗ 
ಇಂಡತನ ಮಾಡಿದರ ಈ ಊರಾಗಿನ ಎಲ್ಲಾರೂ ನಿನ್ನ ಮಾರೀ 
ಕಡೆ ಉಗಳೋಹಾಂಗ ಮಾಡೇನು. ಇನ್ನೇನ ನೀ ಹೇಳೋ 
ಜರೂರಿಲ್ಲ. ನಿಂತೆ ಕಾಲ ವ್ಯಾಲ್ಲ ಈಗಿಂದೀಗ ೭ರಡು, 
ಹೊರಬೀಛೀಗ 


(ಕೊನನಾಲಿ ಡೂರಡುವಳು. ಉಳಿದವರು ಗೌಡ್ರಿಗೆ ನಮಸ್ಕಿಸಿ 
ಹೋಗುವರು.) 


ದುರ್ಗಿ 


ಪಾರೋತಿ 


ದುರ್ಗಿ 


ಪಾರೋತಿ 


ದುರ್ಗಿ 
ಪಾರೋಶಿ 


ದುರ್ಗಿ 
ಪಾರೋತಿ 


ಕರುಳು- ಹಂಚಿಕೊಂಡನರು 


(ದುರ್ಗಿ ಕಾಳು ಹಸನು ಮಾಡುತ್ತಿದ್ದಾಳೆ. . ಪಾರೋಕಿ 
ಮುಖಕ್ಕೆ ದಟ್ಟವಾಗಿ ಪೌಡರ್‌ ಬಳಿದುಕೊಂಡು ತಲೆಬಾಚಿ 
ಕೊಳ್ಳುತ್ತ ಬರುತ್ತಾಳೆ.) 


ವೊದಲ್ಯ ಬಿಳಿಚಿಕೊಂಡೀದಿ. ಐಂತ್ರ್ಯಃ ಬೂದಿಯಂಥಾ 
ಪಾವುಡರ ಯಾಕ ಬಡಕೊಂಡೇ ನಮ್ಮವ್ವಾ 

ಶಾರದಾಗ ಅದೆಂಥಾದೋ ಕೆಂಪ ಪಾವುಡರ್‌ ಸಿಗತೈಕಂತ, 
ಇವ ಗೋಕಾಂವಿಗಿ ಹೊಂಟ ನಿಂತಾಗೆಲ್ಲಾ ತಗೊಂಬಾ ಅಂತ 
ಎಷ್ಟ ಸಲ ಹೇಳೇನಿ, - ಒಂದ ಸರ್ಶೀನೂ ತರಲಿಲ್ಲ. ಅದನ್ನ 
ಹಚ್ಚಿಕೊಂಡರ ಗೊಂಬೀ ಹಾಂಗ ಕಾಣಸ್ಟಾರಂತ ಪೆಂಗಸರಃ. 
ಅದೆಲ್ಲಾ ನಿಮಗ್ಕಾಕ್ರೀಯೆವಾ ಕೆ ? ಶೂಟ್ಕ್ಯಾಗ ಮಗರಾಮ 
ಮೂಡಲಿ, ನಿನಗ್ಯ ಹೆಂಗ ಬಣ್ಣ ಬರತೈತಿ, ನೋಡೀಯಂತ. 
ಈ ರೋಗ ನನ್ನ ಬಿಡಬೇಕಲ್ಲ. ಔಷಧ ಕುಡದ ಕುಡದ ನನ್ನ 
ನಾಲಿಗ್ಯಾಗಿನ ರುಚೀನ್ಯ ಹೋಗೇತಿ. ಇಐಗೊಂದೀಟಾದರೂ 
ಕಾಳಜಿ ಐತೇನ, ಹೇಳು. ಹಗಲಿ ರಾತ್ರಿ ಆ ಕುದರಿ ಮೈ ೆ 
ತಿಕ್ಕತಿರತಾನ. ಅವ್ವಗ ಇಂದ ಹೇಳೇಬಿಡತೇನ್ಸಿ ಆ ಕುದರೀ 
ಈ ವಾರ ಮಾರಾಕ್ಯಾ ಬೇಕಂತ. 

ಊರ ಗೌಡಂದಮ್ಯಾಲ ಹತ್ತಾಕೊಂದ ಕುದರಿ ಬ್ಯಾಡಾ? 
ಬೇಕುದರ ಹಜಾರ ಕೊಟ್ಟ ಬ್ಯಾರೇ ಕುದರೀ ಕೊಳ್ಳೆ ಗಲೇ, 
ಆದರ ಇದು ಬ್ಯಾಡಾ. ಇದರ ಕರೀಕಲ್ಲಿನಂಥಾ ಮೈಯಿ, ಹೇಸಿ. 
ಕಣ್ಣಾ, ಪಸರ ಸೋರೋ ಬಾಯೀ, -_-ಅವಯ್ಮಾ, ಅಧೆಂಗ 
ಅದರ ಮ್ಯಾಲ ಹತ್ತಿ ಹೂಡೀತಾನೊ! ನೆನಪಾದರ ಸಾಕು, , 
ಉಂಡದ್ಧ ತಿರಿಗಿ ಬಾಯಿಗಿ ಬರತ್ತೆ ತಿ. 
ಅಂಧಾಂಗ ಔಷಧ ತಗೊಂಡಿ ? 


; ಮರವಾಗಲಿ ತಡೀಯೇ ಹಡಹಮ್ಮ ! 
ಕ್ಯ ರಿ 


(ಶೀಲಕ್ಕ ಹೊರಗಿನಿಂದ ಕಬ್ಬು ತಿನ್ನುತ್ತ ಬರುವಳೂ. 


`ಾರೋತಿ 
ಶೀಲಕ್ಕ 
ಪಾರೋತಿ 
ಶೀಲಕ್ಕೆ 


ಪಾರೋತಿ 
ಚಂಪಿ 


ಪುರೋತಿ 
ಚಂಪ 


ಪಾರೋತಿ 
ದುರ್ಗಿ 
ಪಾರೋತಿ 


ಚಂಪಿ 


ಪಾರೋತಿ 


ಚಿಂಪಿ 


ಪಾರೋತಿ 


ಗ! 
ದುರ್ಗಿ 


ಪಾರೋತಿ 
4 


ಳಕು ಕುಡುಕ): 
ನನಗ ಕಚ್ಚಲಿ ಸಕ್ಕತ ! 
ಮಾವ ಕೊಟ್ಟ. 
ನನಗಷ್ಟ ಕೊಡು. 
ನಿನ್ನ ಮೈಗಿ ಕಬ್ಬ ಒಳ್ಳೇದಲ್ಲಂತ ಡಾಕ್ಟರ ಹೇಳಿಲ್ಲಾ ? 
ನಿನಗೂ ಕಬ್ಬ ತಂದ ತಂದ ಕೊಡಾಕ ಹತ್ತಿದನ್ಯ ಅವ ? ಅವ್ವ 
ಬರಲಿ. ` 
(ಚಂಪಿ ಅನ್ನ ರೂವಿಂನತ್ತ ಹೊರಬಂದು) 
ಶೀಲೀ, ನನಗಷ್ಟ ಕಬ್ಬ ಕೊಡ. 
(ಶೀಲಿ ಒಂದು ಗಣಿಕೆ ಮುರಿದು ಚಂಪಿಯುತ್ತ ಎಸೆಯುವಳು. 
ಇಬ್ಬರೂ ತಿನ್ನ ತೊಡಗುವರು. ಪಾರೋತಿ'ಕುದಿಯುವಳು.) 


ತಿಂತಾವ ಹೆಂಗ ನೋಡು, ಕಸಾಪಸಾ ಕಸಾಪಸಾ ಲಂತ. 


ನೋಡಾಕ ಆಗದಿದ್ದರ ಎದ್ದ ಒಳಗ ಹೋಗು. ಇಲ್ಲಾ 
ಮುಚ್ಚಿಕೊಂಡ ಬಿದ್ದಿರು. 


; ಬಾಯ್ಕುಚ್ಚ ಭೋಸಡೆ. ನನ್ನ ಜೋಡೀ ನಿಂದೇನ್ವ ಸಲಿಗಿ?. 


ಬಿಡ ಪಾರೋತಿ, ಕಬ್ಬ ತಿಂದರೇನಾತು ? 


ಮತ್ತ ? ಮುಚ್ಚಿಕೊಂಡ ಬಿದ್ದಿರು ಅಂತಾಳ ನೋಡಲ್ಲ; 


ಮಾತಾಡ್ತ ಮಾತಾಡ್ತ ಜೀವ ಹೋದೀತು ಅಂತ ಹೇಳಿದೆ, 
ಅಷ್ಟ. 
ಎಂದ ಸಾಯತೀನೋ ಆಂತ ಹಾದಿ ನೋಡಾಕ ಹತ್ತೀದಿ. ನಾ 


ಸತ್ತರೂ ನಿನಗ ಮಾವ ದಕ್ಕಾಣಿಲ್ಲ ತಿಳಕೊ. 


ಬಕ್ಕತಾನೋ ಇಲ್ಲೊ. ತಿಳಕೊಳ್ಳಾ ಕಾದರೂ ನೀ ಸಾಯ 
ಬೇಕಲ್ಲ! 

ಥೂ ಹೊಲ್ಯಾಗ ಹುಟ್ಟಿ ದ್ಧ. 

ಒಂದ ಕರಳ ಹಂಚಿಕೊಂಡೀರಿ, ತಂಗೇರಿಗಿ ಹಿಂಗ ಅಂದರ 
ಹೆಂಗ್ರೂ ಪಾರೋತಿ? 

ಅನ್ನೋ ಹಾಂಗ ಮಾಡ್ತಾಳಲ್ಲ ಅದ್ದೇಳು. 


ಕೀಳು ಕುಡು! 


ಚಿಂಪಿ 
ದುರ್ಗಿ 


ಪಾರೋಕಿ 


ಚಂದ 
ದುರ್ಗಿ 


ಪಾರೋತಿ 
ಚಂಪಿ 


ಪಾರೋತಿ 
ದುರ್ಗಿ 
ಚಂಪಿ 
ಪಾರೋತಿ 
ಶೀಲಕ್ಕ 
ಪಾರೋತಿ 


ದುರ್ಗಿ 


ಪಾರೋತಿ 


ಹೆಂಗೂ ಸಾಲ್ರ್ರೀಯಲ್ಲು ಅಂತಿ ಕೆಂಪಿ ಸುಮ್ಮಿರತೀನಿ, 
ಇಲ್ಲದಿದ್ದರೆ... 

ಏನಂಬೋ ಮಾತ್ಯ್ವ ಚಂಪಕ್ಕಾ rN 

ನೋಡ ದುರ್ಗೀ, ಹೆಂಗ ಮಾತಾಡತಾಳು ? ಅವ್ವ ಬರಲಿ 
ಭೋಸಡೇ, ರಾತ್ರಿ ಕುಬಸದ ಗುಂಡೇ ಬಿಚ್ಚಿ ಬಿದ್ದಕೊಂಡಿರತೀ 
ಅಂಶ ಹೇಳದಿದ್ದರ ಹೇಳು 

ಬೇಕಂದರ ಬೆತ್ತಲೆ ಮಲಗತೇನ್ಯ, ಕೇಳಾಕ ನೀ ಯಾರು? 
ಗಮ್ಮಾಗಿ ಕುಬಸದ ಗುಂಡೆ ಬಿಚ್ಚಿದರ ಏನಾತ್ಯಾ ಪಾರೋತಿ? 


ಗಮ್ಮಾಗಿ ಬೀಳತಾಳೋ, ನನ್ನ ಗಂಡ ಬರಲೆಂತ ಬೀಳತಾಳೊ! 
ನನಗ ಮೈ ಐತಿ ಮೈಗಿ ಮದಾ ಐತಿ, ಬಿದ್ದಿರತೇನ್ಯ. 
ನಿನಗೇನೈತಿ ? ಒಣಾ ಕಟಿಗೀ ಹಂತಾ ನಾಕ ಎಲುವೃ ಹಾಳ 
ಬಾವೀ ಹಂತಾ ಎರಡ ಕಣ್ಣಾ 

ಕೇಳದೇನ್ವ ದುರ್ಗಿ ಹೆಂಗ ಮಾತಾಡತಾಳು ? 

ದಿನ ಬೆಳಗಾದರ ನಿಮ್ಮ ಜಗಳ ಕೇಳಿ ಕೇಳಿ ಸಾಕಾತ್ವ ಎವಾ ! 
ಎಷ ಸಂದರೂ ಅಕ್ಕ, ಒಂದೆರಡ ಮಾತ ಆಡಿರಬೇಕು. ಸೇರಿಗಿ 
ಸವ್ವಾ ಸೇರಂತ ನೀನೂ ಆಡೋದೇನಾ ಚಂಪಕ್ಕಾ ? 
ದೈವಾಚಾರ ಮಾಡುಕ ಈಕಿನ್ಯಾರ ಕರಸಿದರ ?7 ಬಂದು ್ಸ 
ತಂದೊಂದ ಸೋ ಸೇರಸಾಕ. 

ಮಾತಾಡ ಮಾತಾಡ. ದೇವರ ಚೆಲಿವಿಕಿ ಕೊಟ್ಟುನ, ಸುದ್ದ 
ಮೂಗಿನಾಕಿ ಹೆಂಗ ಮಾತಾಡಿದರೂ ಚಂದ. 

ಅಷ್ಟುದರೂ ಇರಲಿ ಬಿಡಲ್ಲ, ನಿನ್ನ ಹಾಂಗ ನಮಗೇನು ಆಸ್ತಿ 
ಐತಿ? '` 

ನಮ್ಮಪ್ಪನ ಉತ್ತರಕ ಹುಟ್ಟೀನಿ, ಅದಕ್ಕ ನನಗ ಆಸ್ತಿ ಐತಿ, 
ಯಾರಿಗಿ ಹುಟ್ಟಿ ೇದೀರೋ ಹುಚ್ಚರಂಡೇರ್ಯಾ, ನಿಮಗೆಲ್ಲಿ ಆಸ್ತಿ 
ಬರಬೇಕು? 

ನಿನ್ನ ನಾಲಿಗಿ ಭಾಳ ಉದ್ದಾಯ್ತವಾ ಪಾರೋತ್ತಿ 
ಅಂತೇನ್ಯಾಕ ಅಂತೇನ ! ಅವ್ವ ಬರಲಿ, ಈಕಿ ಕುಬಸದ ಗುಂರ 
ಬಿಚ್ಚಿ ಬಿದ್ದಕೊಂಡದ್ದ ಹೇಳಲಿಲ್ಲಂದರ ನಾ ಈಕೀ ಕುಬಸಂ 
ಗಂಟಗಿ ಸಮ ಆಂತ ತಿಳಿ, 


ಗೌಡಿ 


ಆಳು 
ಗೌಡ್ತಿ 


ಆಳು 


ಆಳು 


ಕಾಡು ಕುದುರೆ/2' 


ಹೇಳ ಹೋಗ್ಯ. ನಿನಗ ಕ್ಷಂಂರೋಗ ಐತೆಂತ ಮಾವ? 
ಹೇಳಲಿಲ್ಲಂದರ ನಾ ನಿನ್ನ ತಟ್ಲಿಗಿ ಸಮ ಅಂತ ತಿಳಿ, 

ಆಸ್ತಿ ಇದ್ದರ ಎಂಥೆಂಥಾ ರೋಗ ಗುಣಾ ಆಗತಾವ ಬಿಡ್ಕ ಜಂಪಿ 
(ಶೀಲಕ್ಕನಿಗೆ) ಮತ್ತ ನೀ ಯಾರು? ಆಕೀ ಅಕ್ಕ ! 


(ಹೊರಗಿನಿಂದ "ಬಾಪ್ಟ ಬಾ ಎನ್ನುತ್ತ ಗೌಡ್ತಿ ಒಳಗೆ 
ಬರುವಳು, ಇಷ್ಟೊತ್ತಿಗೆ ದುರ್ಗಿ ಧಾನ್ಯ ಕೇರಿ ಬುಟ್ಟಿ ತುಂಬಿ 
ದ್ದಾಳೆ, ಚಂಪಿ, ಶೀಲಕ್ಕ ತಂತಮ್ಮ ರೂಮುಗಳಲ್ಲಿ ಮಃ 
ಯಾಗುವರು. ಹಿಂದಿನಿಂದ ಬೀಗರ ಕಡೆಯ ಆಳು ಬರುವನು. 


ಬಾಪ್ಟ , ಬಾ. ಏ ದುರ್ಗೀ, ಬೀಗರ ಕಡೆಯವರು ಬಂದಾರ, 
ಏನಾರ ತಿನ್ನಾಕ ತಗೊಂಬಾ. 


(ದುರ್ಗಿ ಒಳಗೆ ಹೋಗುವಳು.) 


ಕೂತುಕೊಳ ಪಾ. ಬೀಗರೆಲ್ಲಾ ಆರಾಮದಾರ? 

ಹೂ್ರಿ. 

ಬಾವೀದೇನೋ ತಕರಾರಿತ್ತಂತಲ್ಲ ಬಗೀಹರೀತ? 

ಹೂನ್ರಿ, 

ಅದು ಊರಗೌಡರಾಗಿ ಸಣ್ಣ ಸಣ್ಣ ರೈತರಿಗೆಲ್ಲಾ ಅಂಜಿ 
ಕುಂತರ ಹೆಂಗ ಹೇಳು. ಗೌಡರಂದರ ಗೌಡರ್ದಾಂಗಿರಬೇಕಪ, 
ಖರೆ ಅಂತಿ ಸುಳ ೈಂತಿ ? 

ಹೂನ್ರಿ. 

(ದುರ್ಗಿ ಬಂದು ಅವನ ಮುಂದೆ ತಿಂಡಿ ಇಡುವಳು, ಆಳಂ 


ಗಬ ಗಬ ತಿನ್ನ ತೊಡಗುವನು. ಗೌಡ್ತಿ ವೀಳ್ಯದೆಲೆ ಹಾಕಿ 
ಕೊಳ್ಳುತ್ತ) 


ಮತ್ತೇನಪಾ? ಬೀಗರು ಏನಾದರು ಸುದ್ದಿ ಹೇಳಿ, 
ಕಳಿಸ್ಮಾರೇನು? 

ಹೂರ್ರಿ. 

ಏನಾ? 


28/ಕಾಡು ಕುದುರೆ 


ಆಳು. 
ಗೌಡ್ತಿ 
ಆಳಂ 
ಗೌಡ್ತಿ 
'ಆಳು 
ಗೌಡ್ತಿ 


೮ಳು 


ಗೌಡಿ 
ಆಳು 


ಗೌಡ್ತಿ 


ವರ ಕನ್ಯಾನ ಒಪ್ಪಿಕೊಂಡಾನ್ರಿ, .. ಆದರ, 

ಏನಾದರ? 

ಅವರ ತಂದೀ ತಾಯಾನೂ ಒಪ್ಪಿ ಕೊಂಡಾರ್ರಿ. ಆದರ, 
ಹೌಂದ? ಮತ್ತೇನಾದರ,..? 

ನಮಗೆಲ್ಲಾರಿಗೂ ಕನ್ಯಾ ಮನಸ್ಸಿಗೆ ಬಂದೈತ್ರಿ, ಆದರ, 
ಆದರ ಆದರ ಅದೇನ ಹೇಳಬಾರದ ? - 

ಆದರ _ ಹೆಹೆಹ್ಲೆ, ಆ. ಕ್ಮ 


(ಹುಲಿಗೊಂಡ ಹೊರಬಾಗಿಲ ಬಳಿ ನಿಂತು ಒಳಗಿನದನ್ನು ಕೇಳಿಸಿ 
ಕೊಳುತ್ತಿದ್ದಾನೆ.) 


ಏಯ್‌! ಏನೊ ಆ ಈ ಆ ಈ ಅಂದರ? ಅದೇನ ಬೊಗಳ 
ಬಾರದ? 


pe 
ವರಾ ಒಪ್ಪ್ಯಾನ್ರಿ, ತಂದೀತಾಯೀ ಒಪ್ಪ್ಯಾರ್ರಿ, ನಾವೆಲ್ಲಾ 


ಒಪ್ಪೀವ್ರಿ, ಆದರ ಇಪ್ಪತ್ತೈದ ಸಾವಿರ ವರದಕ್ಷಿಣೆ ಕೇಳತಾರ್ರಿ. 
(ಪಿಚಕ್ಕನೆ ಉಗುಳಿ) 

ಇಪ್ಪತ್ತೈದ ಸಾವಿರ ವರದಕ್ಷಿಣೆ? ಇಪ್ಪತ್ತೈದ ಸಾಕ? ಇನ್ನ 
ಹತ್ತ ಬೇಕ? ಏನಪಾ ಮುವತ್ತೈದ ಕೊಟ್ಟರ ಹೆಂಗ ? 
ಹೋಗಿ ಹೇಳತೇನ್ರಿ. 


ಹೋಗ್ರೊ ಕಳ್ಳ .ನನ ಮಕ್ಕಳ್ತಾ, ಅದೊಂದ ಮೂಗು, 
ಅದರಾಗ ಸೇರಿಸೋ ಬೆರಳು. ಎರಡ ಬಿಟ್ಟರ: ಏನೈತೋ ಆ 
ವರನ ಹಂತ್ಕಾಕ ? ಏನೋ ದೊಡ್ಡ ಮನಸ ಮಾಡಿ ಮಗಳ್ಗ 
ಕೊಡೋಣಂದರ, ಅದೇನೋ ಅಂತಾರಲ್ಲ ಕರದ ಹೆಣ್ಣ 
ಕೊಟ್ಟರ ಅಳಿಯಾಗ ಮಲರೋಗ ಬಂತಂತ! ಏಯ್‌ ಹೋಗಿ 
ಹೇಳೊ, ಈ ಜಗತ್ತಿನಾಗ ವರ ನೀನೊಬ್ಬ ಅಲ್ಲ, ತುಂಬ್ಯಾ 


ರಂತ ಹೇಳು. ಹೊರಬೀಳು _ 


(ಆಳು ಅವಸರದಿಂದ ಹೊರಡುವನು. ಗೌಡ್ಡಿ ತನ್ನ ಪಾಡಿಗೆ. 
ತಾನು ಮಾತಾಡುತ್ತಿದ್ದಾಳೆ. ಆಳು ಅವಸರದಿಂದ ಹೋಗು 
ತ್ರಿದ್ದಾಗ ಹುಲಿಗೊಂಡ ಅವನನ್ನು ಹಿಡಿದು ಜೇಬಿನಿಂದ ಹಣ 


ತೆಗೆದು ಬಕ್ಳೀಸು ಕೊಟ್ಟು ಕಳಿಸುವನು, ಛಳು ುತ್ಯಾನಿ, 


ಹುಲಿಗೊಂಡ 
ಚಂಪಿ 
ಹುಲಿಗೊಂಡ 
ಚಂಪಿ 
ಹುಲಿಗೊಂಡ 
ಚಂಪಿ 
ಹುಲಿಗೊಂಡ 
ಚಂಪಿ 


ಹುಳಿಗೊೋಢ 


ಇತು ಕುದುರೆ/29 


ಗೌಡ್ತಿಯ ಮಾತುಗಳಿಗೆ ಚಂಪಿ, ಶೀಲಿ, ಪಾರೋತಿ ಮೂವರೂ 
ತಂತಮ್ಮ ಕೋಣೆಗಳಲ್ಲಿ ಪ್ರತಿಕ್ರಿಯೆ ತೋರಿಸುತ್ತಿದ್ದಾರೆ. 
ಚಂಪಿ ಖುಶಿಪಟ್ಟರೆ ಪಾರೋತಿ ತನ್ನ ಕೋಣೆಯಲ್ಲಿ ಆ ಕಡೆ 
ಈ ಕಡೆ ಸುತ್ತಾಡಿ ದಿಂಬು ಸೀರೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ 
ಎಸೆಯುತ್ತಾಳೆ.) 


ಮುನ್ನೂರ ಎಕರೆ ಜಮೀನಂತ ಇವಗ. ನಾ? ಸಾವಿರ ಎಕರೆ 
ಜಮೀನದಾರ್ತಿ, ನನಗೆಷ್ಟ ಕೊಬ್ಬ ಇರಬ್ಯಾಡ! ಹಲ್ಕಟ್ಟ 
ಭ್ಹಾಡೇರ್ನ ತಂದು... ಯೋಳ್ಕೋಳ ವರ್ಸ ತಪಸ್ಸ ಮಾಡಿದರ 
ಇಂಥಾ ಹುಡಿಗಿ ಸಿಗತಿದ್ದ ಳು ಅವಗ್ತ? ನಶೀಬ ಬೇಕ ನಶೀಬ! 


(ಪಾರೋತಿ ಪಣೆ ಹಣೆ ಚಚ್ಚಿಕೊಳ್ಳುತ್ತ ಹೊರಗೆ ಹೋಗು 
ವಳು. ಗೌಡ್ತಿ ಕೋಪದಿಂದ ಇದ್ದವಳು ಈಗ ಎಚ್ಚತ್ತು 
"ಪಾರೋತೀ, ಪಾಶೋತೀ', ಎನ್ನುತ್ತ ಬೆನ್ನು ಹತ್ತುತ್ತಾಳೆ" 
ಅಡಿಗೆ ಮನೆಯಲ್ಲಿದ್ದ ದುರ್ಗಿಯೂ ಅವಳ ಹಿಂದೆ ಹೋಗು 
ತ್ತಾಳೆ. ಅವರು ಹೊರಗೆ ಹೋಗುವಾಗ ಅಲ್ಲೇ ಅಡಗಿ ನಿಂತಿದ್ದ 
ಹುಲಿಗೊಂಡ ಪಡಸಾಲೆಗೆ ಬರುತ್ತಾನೆ. ಚಂಪಿ ಕನ್ನ ಕೋಣೆ 
ಯಿಂದ ಬರುತ್ತಾಳೆ. ಶೀಲಿ ತನ್ನ ಕೋಣೆಯಲ್ಲೇ ನದ್ದು 
ಇವರ ಮಾತು ಕೇಳಿಸಿಕೊಳ್ಳುತ್ತಾಳೆ. ಚಂಪ ಬಂದೊಡನೆ 
ಹುಲಿಗೊಂಡ ಉತ್ಸಾಹದಿಂದ ಚಂಪಿಯ ಭುಜದ ಮೇಲೆ 
ಕೈಯಿಡುತ್ತ) 


ಸುದ್ದಿ ತಿಳೀತ? 

ನನ್ನ ಬುಟ್ಟ ಬ್ಯಾಡ. 

ನಿನ್ನ ಸಿಟ್ಟ ಇನ್ನೂ ಆರಿಲ್ಲ? 

ಆದು ಆರೋದೂ ಇಲ್ಲ. 

ನನ್ನ ತಪ್ಪ ಮೆರೆಯೋದಿಲ್ಲ? 

ನಿನ್ನ ಹೆಂಡತಿ ಬಠತಾಳ ಹೆಇಂಟ್ಲೋಗು. 
ಇಂದ ರಾತ್ರಿ ಕಂದರಿ ಕೊಟ್ಟಿಗ್ಗಿ ಬರತಿ ? 
ಯಾಕ ? 

ನಾಕಾಡೋದೈತಿ, 


10/ಕಾರು ಕುದುರೆ, , 
ಚಂಪಿ -ಅದೇನ, ಇಲ್ಲೇ ಹೇಳು. 


ಹುಲಿಗೊಂಡ ನಿನ್ನ ಜೋಡಿ ಎರಡ ಮಾತಾದೋದಕ್ಕೂ ನಾ ನಾಲಾಯಖ್ಬ 
ಅಂತೀಯೇನು? 


ಚಂಪಿ ನನ್ನ ಹಾಂಗ ನೋಡಬ್ಯಾಡ. 
ಹುಲಿಗೊಂಡ ಹಂಗಾದರ ಬರೋದಿಲ್ಲಾ ? 


ಚೆಂಪಿ (ತುಸು ಹೊತ್ತು ಅವನನ್ನೇ ನೋಡಿ) 
ಬರತೀನಿ, 


(ಶೀಲಿ ಈ ಮಾತು ಕೇಳಿಸಿಕೊಳ್ಳುತ್ತಿದ್ದಂತೆ, ಕತ್ತಲಾಗುತ್ತದೆ.) 


ಪಾರೋತಿ 


ದುರ್ಗಿ 


ಅಡ್ಡಮಳೆ 


(ರಾತ್ರಿ. ಎಲ್ಲರೂ ಮಲಗಿದ್ದಾರೆ, ಅಡ್ಡಮಳೆಯ ಪೂರ್ವಭಾವಿ 
ಬಿರುಗಾಳಿ ಬೀಸುತ್ತಿದೆ. ಪಡಸಾಲೆಯಲ್ಲೊಂದು ದೀಪ 
ಸಣ್ಣದಾಗಿ ಉರಿಂರಿತ್ತಿದೆ. ಪಾರೋತಿಯ ರೂಮಿನಲ್ಲೂ 
ಒಂದು ದೀಪ ಉರಿಯುತ್ತಿದೆ. ಆಕೆ ಮಲಗಿದ್ದಾಳೆಂದು ಸ್ಪಷ್ಟ 
ವಾಗಿ ಕಾಣಿಸುತ್ತದೆ. ಕೊಟ್ಟಿಗೆಯಲ್ಲಿ ಕುದುರೆ ಚಡಪಡಿಸುವ 


ಸಪ್ಪಳ ಕೇಳಿ ಪಾರೋತಿ ಆರೆ ಎಚ್ಚರಗೊಂಡು ಹೇಳುತ್ತಾಳೆ.) 
ಚ ಇನಿ 


ಏ ದುರ್ಗೀ, ಕುದರಿ ಹಗ್ಗ ಹರಕೊಂಡೈ ತಿ, ಕಟ್ಟಿ ಹುಕಬಾರ 
ದೇನೇ ಅದನ್ನ ? ಇಷ್ಟೊತ್ತಿನಾಗ ಇವ ಎಲ್ಲಿ ಹೋದ್ನೊ ? 
(ಎನ್ನುತ್ತ ವಂಗ್ಗಲು ಬದಲಿಸಿ ಮಲಗುತ್ತಾಳೆ. ಪಡಸಾಲೆಯಲ್ಲಿ 
ಮಲಗಿದ್ದ ದುರ್ಗಿ ಎದ್ದು, ದೀಪ ದೊಡ್ಡ ದಂ ಮಾಡಿ, ಬಾಗಿಲ 


ಕಡೆ ಹೊರಡುತ್ತಾಳೆ. ಬಾಗಿಲು ಚಿಲಕ ಹಾಕಿಲ್ಲದ್ದನು 
ಇಂದ ಇ 


ಗಮನಿಸುವಳು.). 


ಅಯ್‌ ಶಿವನ! ಬಾಗಲ ಚಿಲಕಾ ಯಾರೂ ಹಾಕೇ ಇಲ್ಲಲ್ಲ, 
ಎಲ್ಲಾರಿಗು ಅದೆಂಥಾ ಮರವೋ ಅಂತೀನಿ! ಅಡಮಳಿ 


ಸುರುವಾತು. 
(ಬಾಗಿಲು ತೆರದು ಹೊರಗೆ ನೋಡುವಳು) 


ಕುದರಿ ಒದ್ದಾಡಕ ಹತ್ತೇತಿ, ಹೊರಗ ಹೋದೇನಂದರ ಈ 
ಮಳಿ ಬ್ಯುರಿ. ಎಳಿ ಮಾವಿನ ಗಿಡ ಇದ್ದ ಸಲ ಹೂ ಬಿಟ್ಟಿತ್ತು, 
ಹಾಟ್ಯಾನ ಮಳಿ ಈಗ್ಯ ಬರಬೇಕ? ಮಳಿ ಗಾಳಿ ಅಬ್ಬರ 
ನೋಡಿದರ ಒಂದ ಹೂ ಉಳಿಯೋ ಹಾಂಗ ಕಾಣಸೂದಿಲ್ಲ. 
ಮೈತುಂಬ ಹೂ ಬಿಟ್ಟಕೊಂಡ ಗುಂಡಿಗೆ ಎಂಥಾ ಚಂದ 
ಕಾಣತಿತ್ತು ! ದೇವರಾಟ ! 

(ಬಾಗಿಲ ಚಿಲಕ ಹಾಕುವಳು. ಮತ್ತೆ ಹಾಸಿಗೆಗೆ ಹೋಗಿ ದೀಪ 


ಣದು ಮಾಡಿ "ಎಪಾ, ಶಿವನಿಂಗ ಸ್ಮಾಮೀ' ಎನ್ನುತ 
ಣು ಇ ನ ಜ್ಕ ತಿ 


24 


13 we ಕುಳುಕ 


ಚಂಪಿ 
ಶೀಲಕ್ತ 


ಪಾರೋತಿ 
ಗೌಡಿ 


/ ಗೌಡ್ತಿ 


ಪಾರೋತಿ 


ಮಲಗುವಳು. ತುಸು ಸಮಯಾದ ಬಳೆಕ ಚಂಪ ತನ್ನ ರವಿ: 
ನಿಂದ ಹೊರಡುವಳು. ಬಾಗಿಲ ಬಳಿ ಬರುತ್ತಲೂ ಹೊರಗಡೆ 
ಯಿಂದ ಯಾರೋ ಬಾಗಿಲು ತೆರೆಯಲು ಪ್ರಯತ್ನಿ ಸುತ್ತಿರುವುದು 
ಗೊತ್ತಾಗುತ್ತದೆ. ತುಸು ಸಮಯ ಯೋಚಿಸಿ ಬಾಗಿಲು 
ತೆರೆಯುವಳು. ಹೊರಗಡೆಯಿಂದ ಕೂದಲು ಚೆದುರಿದ, ಒದ್ದೆ 
ಮೈಯ ಶೀಲಿ ಒಳಕ್ಕೆ ಬಂದು ನಿಂತದ್ದು ಮಂಡ ಪ್ರಕಾಶದಲ್ಲಿ 
ಕಾಣಿಸುತ್ತದೆ. ಶೀಲಿ ಗೆದ್ದವಳಂತೆ ವ್ಯಂಗ್ಯವಾಗಿ ಚಂಪಿಯಕಡೆ 
ನೋಡುತ್ತ ನಿಲ್ಲುತ್ತಾಳೆ. ಚಂಪ ವ್ಯಗ್ರಳಾಗಿ ಶೀಲಿಯ 
ಕೂದಲಿಗೆ ಕೈ ಹಾಕಿ ಎಳೆಯುತ್ತಾಳೆ, ) 


ಖರೆ ಹೇಳ ಎಲ್ಲಿಗಿ ಹೋಗಿದ್ದಿ ? 
ಕುದರೀ ಕೊಟ್ಟಿ ಗ್ಗ. 


(ಚಂಪಿ ಅವಳನ್ನು ಸೀಳುವಂತೆ ಯುದ್ಧಕ್ಕೆ ಅಣಿಯಾಗುವಷ್ಟ 
ರಲ್ಲಿ ಗುಡುಗು, ಸಿಡಿಲು ಹೊಡೆದ ಸದ್ದು ಕೇಳಿಸುತ್ತದೆ. ಅದೇ 
ಕ್ಷಣ ಪಾರೋತಿ “ಎವ್ವಾ ಎವ್ವಾ” ಎಂದು ಕಿರುಚುತ್ತಾಳೆ. 
ತಕ್ಷಣ ಇಬ್ಬರೂ ಜಗಳ ಬಿಟ್ಟು ಅಲ್ಲಲ್ಲೆ ಅಡಗಿ ಕೂರುತ್ತಾರೆ. 
“em 
ಕೊಟ್ಟಿಗೆಯಲ್ಲಿ ಹುಲಿಗೊಂಡ ಕುದುರೆ ಕಟೆಯಂವ, ಅದಾ 
ಒದ್ದಾಡುವ ಸಪ್ಪಳ ಕೇಳಿಸುತ್ತದೆ. ಚಂಪಿ ಶೀಲಿಯರಿಬ್ಬರಣ 
ಪರಸ್ಪರ ಖೆಕ್ಕರಿಸಿ ನೋಡಂತ್ತಿಡ್ದಾಗ ಪಾರೋತಿ ಮತ್ತೆ 


ಒದರುತ್ತಾಳೆ.) 


ಎವ್ವಾ ! ಎವ್ವಾ! 
(ಎಚ್ಚತ್ತು) ಪಾರೋತಿ, ಪಾರೋತಿ,_ 
ಚ 


(ಗೌಡ್ತಿ ಎಹ್ಟು ಪಾರೋತಿಯ ರೂಮಿಗೆ ಬರುತ್ತಾಳೆ.) 
ಪಾರೋತಿ, ಏ ಪಾರೋತಿ,.. 

(ಪಾರೋತಿ ಎಚ್ಚತ್ತು ಕೂರುತ್ತಾಳೆ.) 

ಕನಸ ಕಂಡೇನ ಮಗಳ? ಹೆದರಿದಿ? 


ಕನಸಿನಾಗ ಕುದರಿ ಬಂದಿತ್ತ; ಎವ್ವಾ! ಉಕ್ಕಿನಂಥಾ ಕರೀ ವ್ಕೈ, 
ಚೂರಿಯಂಥಾ ಕಣ್ಣಾ.._ಕೆಂಡದಂಥಾ ಮೂಗಿನ ಹೊಳಿ x ಫಳಾ 


ಗಾಡ್ತಿ 
ಪಾರೋತಿ 
ಗೌಡ್ತಿ 


ಪಾರೋತಿ 


ಗಾಡ್ತಿ 


ಕಾರು ಕುದರೆ? 


ಫಳಾ ಹೊಳೀತಿತ್ತು! ಬೆಂಕಿ ಹತ್ತಿಧಾಂಗ ಕತ್ತಿನ ತುಂಬ 

ಕೂದಲಿದು ವು! ಕುಣಕೋತ ಕುಣಕೋತ ನಮ್ಮ ಮನಿ 

ಹೊಕ್ಕಾಂಗಾತು! ಆಡಕಲ ಗಡಿಗಿ ಬಿದ್ದ, ಸ:ಮಾನೆಲ್ಲಾ ಚೆಲ್ಲಾ 

ಪಿಲಿ ಫಗ ನಮ್ಮ ನಂನೀ ನಡುಗಂಬ ಕುಸಿಧಾಂಗಾತು. ಆಯ್‌ 

ಶಿವನ ಸರ ಕುದುರೇ ಅನ್ನೂದರಾಗ ಪೃ ಅಂತ 

ಜಾ ಮ್ಯಾಲ ಆಕಾಸಕ್ಕ ಕೆಳಗ ನೆಲಕ್ಕ ಏಕಾಏಕ ಆಗಿ 
ನ್ನ್ನ ಎದೀಮ್ಯಾಲ ಹ ಹಾರಿಧಾಂಗಾಯ್ತ್ವು ! 


ಛೀ ಹುಚ್ಚಿ N ಏನೇನೋ ಕನಸ ಕಾಣ್ತಿ ! ಮಲಗು ಇ:ಲಗು. 
ಎವ್ವಾ ನೀ ಹೋಗಬ್ಯಾಡಬೇ, ನನಗ ಅಂಜಿಕಿ ಬರತೈತಿ 
ಹುಲಿಗೊಂಡ ಎಲ್ಲಿಗಿ ಹೋಗ್ಯಾನ ? 


ಈರಾ ಎ ಬಾಸೆ ತಾಲ್‌ ಅ, 

ಅವ ಎಲ್ಲಿ ಹೋಗತಾನೋ, ಯಾವಾಗ ಚ ತಾನೊಂ ! 
w pee ಹ್‌ pe pe 
ಲತಾವಾಗ ಬರಳೌಾಮೋಸನಗೆ ಒಂದಡಿ ಹೇಳಾಣೆಲ್ಲ. ನಾ 


ನೋಡಿದಾಗೆಲ್ಲಾ ಹಾಸಿಗಿ ಖಾಲೀನ್ನ ಇರತೈತಿ. 


ಇಂಥಾ ವ್ಯಾಳ್ಯಾ ದಾಗ ಎನ ಹೋಗಿದ್ದಾ ನಾದೀತು! ಕುದರೀ 
ಕಟ್ಯಾಕ್ಷತ್ಯಾ ತ ಕಾಣಶೈತಿ, ನಾಳಿ ಕೇಳೊ ಣು, ಮಲಕ್ಕೊ. 


(ಗೌಡ್ತಿ ಯೋಜನಾಮಗ್ನಳಾಗಿ ಹೂರಡುದಳು.) 


ದುರ್ನಿ 
ಪಾರೋತಿ 
ದುರ್ಗಿ 


ಪಾರೋತಿ 


ದುರ್ಗಿ 


ಶೀಲಕ್ಕ 


ದುರ್ಗಿ 


ಶೀಲಕ್ಕ 


ಕುದುರೆ ಸನಾರಿ 


(ಹೊರಬಾಗಿಲಲ್ಲಿ ಹಟದಿಂದ ಪಾರೋತಿ ಕೂತಿದ್ದಾಳೆ. ಹೊರಗೆ 

ಬರುತ್ತಿರುವವರನ್ನೇ ಕಾಯುತ್ತ ಶೀಲಕ್ಕ ತನ್ನ ರೂಮಿನ 

ಮುಂದಿನ ಅಟ್ಟದ ಮೇಲೆ ಅಡ್ಡಾತ್ತಿದ್ದಾಳೆ. ಪಡಸಾಲೆಯಲ್ಲಿ 
a ೧ 

ದುರ್ಗಿ ಪಾರೋತಿಯನ್ನು ಹ್ಯಾಗೆ ಸಮಾಧಾನ ಮಾಡಬೇಕೆಂದು : 

ತೋಚದೆ ಗೊಂದಲದಲ್ಲಿದ್ದಾಳೆ.) 


ಒಳಗ ಬಾ ಪಾರೋತಿ,. 
ನಾ ಬರೂದಿಲ್ಲ. 
ಚಂಪಿ ಬರಲಿ, ಬಂದ ಮ್ಯಾಲ ಕೇಳೂಣಂತ. 


ಆಕಿ ಬರೂತನಕ ನಾ ಇಲ್ಲೇ ಕೂರುವಾಕಿ. 


ಎಳೀ ವಂಕ್ಕಳ್ಳಾಂಗ ಹಟ ಹಿಡೀಬ್ಯಾಡ. ಇಷ್ಟುಗಿ ಶೀಲಕ್ಕ 
ಹೇಳಿದ್ದ ಖರೇ ಅಂತೇನು? 


ಕ ದ್‌ \ 
ನನಗ ಸುಳ್ಳೀ ಪಳ್ಳೀ ಅಂದರ ಸಿಟ್ಟ ಬರತೈತೇ ದುರ್ಗಿ, 


ನೀ ಬಿಡವ್ವಾ, ಚಾಡಿ ಹೇಳದಿದ್ದ ರ ಉಂಡ ಕೂಳ ಹೊಟ್ಟಿಗೇ 
ಹತ್ತೋದಿಲ್ಲ, ನಿನಗ. ಚಾಡೀ ಹೇಳಾಕ ಏನಾರ ಸಿಕ್ಕೀತೋ 
ಇಲ್ಲೋ ಅಂತ ಹದ್ದಿ ನ್ಹಾಂಗ ಕಾಯತಿರತಿ. ಒಂದ ಸಿಕ್ಕರ 
ಸಾಕು, ಒಂಬತ್ತ ಮಾಡಿ ಹೇಳ್ತಿ. ಚಂಪಕ್ಕನ ಕಂಡರ ಅರಗಳಿಗೆ 
ಸೇರಾಣಿಲ್ಲ; ವೈರೀನ ಕಂಢಾಂಗಾಡ್ತಿ. ನಿನಗ ಅಂಥಾದ್ವೇನ 
ಮಾಡ್ಕಾಳಾಸಿೌ? 


ಒಡದ ಕುರುವಿನಂಥಾ ನಿನ್ನ ಬಾಯಿ ತಗೀಬ್ಯಾಡ್ಯ ! ಬೆಳದ 
ಹುಡಿಗಿ ಅಕ್ಕನ ಗಂಡನ ಜೋಡಿ ಕುದರಿ: ಹತ್ತಿ ಓಡ್ಕಾಡಸ್ಟ್ರಾ 
ಳಂದರ, ಇದ ಸಣ್ಣ ಮಾತ? 


ದುರ್ಗಿ 


ಶೀಲಕ್ಕ 
ದುರ್ಗಿ 
ಪಾರೋತಿ 


ಶೀಲಕ್ಕೆ 


ಪಾರೋತಿ 
ದುರ್ಗಿ 


ಪಾರೋತಿ 
ಶೀಲಕ್ಕ 


ಪಾರೋತಿ 
ಚೆಂಬ 
 ಪಾರೋತಿ 
ಚಂಪಿ 
ಪಾರೋತಿ 
ಚಂಪ 


ಸಾರೋತಿ 


ಉಡು ಕಶಾರಿ/38 


ಸಣ್ಣ ಹುಡಿಗಿ, ಆಟಕ್ಕ ಹತ್ತಿ ಓಡ್ಯಾಡಿಸಿದರೆ ಏನಾಯ್ತು ? 
ಯಾಕ, ಮೊನ್ನಿ ನೀ ಹತ್ತತೇನಂತ ಗಂಟ ಬಿದ್ದಿರಲಿಛಲ್ಲಾ ? 
ಮಾವಗ? 
ಆದರ ನಾ ಕುದರೀ ಹತ್ತಲಿಲ್ಲ. 
ಯಾಕಂದರ ಮಾವ ಹತ್ತಸಲಿಲ್ಲ. 
ಸರ್ಪ ಚಿನ್ನದ ಕೊಪ್ಪರಿಗಿ ಕಾದ್ದಾಂಗ ನನ್ನ ಗಂಡನ್ನ ಕಾಯೆತಾ 
ಕುಂದರ ಬೇಕಾಗೇತೇ ದುರ್ಗಿ, ಏನ ಹೇಳಲಿ ನನ್ನ ಬಾಳುವೆ! 
ನಾ ಎಂದ ಸಾಯತೇನೋ, ಎಂದ ಕೆೊಪ್ಪರಿಗಿ ಸಿಕ್ಕೀತೋ 
ಅಂತ ಬೆನ್ನಿಗಿ ಬಿದ್ದವರೆಲ್ಲಾ ಕಾಯಾಕ ಹತ್ತ್ವಾರ! ಈ ನ್ನ 
ಸವತಿ ಶೀಲಿ ಏನ ಕಮ್ಮಿ? 
ಉಪಕಾರ ಮಾಡೋ ದಿನ ಅಲ್ಲಿವು. ಏನೆಈ ಅಕ್ಕನ ಬಾಳುವೆ 
ಸುದ್ದಾಗಲೆಂತ ಹೇಳಿದರ ನನಗ್ಯ ತಿರಿಗಿ ಬೀಳ್ತೀಯಲ್ಲ ! 
ಮೆದ್ಯಾಗ ಹುಟ್ಟಿದ್ದು ವೆಲ್ಲಾ ಕಸಬರಿಗೇ ! 
ಆಯ್ತಲ್ಲ ಪಾರೋತಿ, ಇನ್ನ ಒಳಗ ಬಾ, ನಿಮ್ಮವ್ವ ಬಂದ 
ಮ್ಯಾಲ ಎಲ್ಲಾ ವಿಚಾಠಿಸಿಕೊಳ್ತಾಳ ! 

₹೨ 
ನಾ ಬರಾಣಿಲ್ಲಂದರ 


ಚಂಪಿ ಬಂದು ! 
[ae] 


(ಪಾರೋತಿ ಎದ್ದು ನಿಲ್ಲುವಳು. ಶೀಲಕ್ಕ ಮೋಜು ನೋಡುವ 
ದಕ್ಕಾಗಿ ಕೆಳಗಿಳಿದು ಬರುವಳು. ದುರ್ಗಿಯ ಆತಂಕ ಜಾಸ್ತಿ 
ಯಾಗಿದೆ. ಕೂದಲು ಕೆದರಿದ ಚಂಪಿ ಒಳಬರುವಳು. 


ಪಾರೋತಿ ದಾರಿಗಡ್ಡ ಕಟ್ಟಿ ನಿಲ್ಲುವಳು.) 


ಯಾಕ್ಯ ಎಲ್ಲಿಗಿ ಹೋಗಿದ್ದಿ ? 

ತೋಟಕ್ಕ ಹೋಗಿದ್ದೆ. 

ಏನ ಮಾಡಾಕ ಹೋಗಿದ್ದೆ ? ಕೂದಲೆಲ್ಲಾ ಚೆದರಿ ಹೋಗೇತಿ! 
ಮಾವಗ ಊಟಾ ಕೊಡಾಕ ಹೋಗಿದ್ದೆ. 

ಕುದರೀ ಲದ್ದೀ ಹಾಂಗ ನಾರತಿ, , 

ನಿನಗ ರೋಗ ಐತೆಲ್ಲ್ಲಾ ಏನೇನೋ ನಾರತೈತಿ ! 


361 ಕಟು ಕುಜುಕಿ 


ಪಾರೋತಿ 


we 


ಹುಲಿಗೊಂಡ, : 


ಪುರೋತಿ 


ಹುಲಿಗೊಂಡ 
ಪಾರೋತಿ 
ಹುಲಿಗೊಂಡ 
ಪುರೋತಿ 
ಹುಲಿಗೆಳಂಡ 


| x ಶಿ pe 
ಹಾರೋತಿ 


ದುರ್ಗಿ 


ಹ.ಲಿಗೊಂಡ 


 ಮಾಡತಿ? 


(ಎನ್ನುತ್ತ ಚಂಪಿಯ ಕೂದಲು ಹಿಡಿದು ಜಗ್ಗು ವಳು. ಬಿಡಿಸಿ 


ಕೊಳ್ಳು ವುದಕ್ಕೆ ದುರ್ಗಿ ಚಂಪಿಯ ಸಹಾಯಕ್ಕೆ, ಬಂದರೂ 


ಉಪಯೋಗವಾಗುವುದಿಲ್ಲ. ಅಷ್ಟರಲ್ಲಿ ಹುಲಿಗೊಂಡ ಬರಂ 
ವನು. ಪಾರೋತಿ ಚಂಪಿಯನ್ನು ಬಿಟ್ಟು ಅವನನ್ನು ಅಡ್ಡ 
ಗಟ್ಟುವಳು. ಕಂಪ ತನ್ನ ರೂಮಿಗೆ ಹೋಗುವಳು.) 


ನಂಖೀಣ ಕುದರೀಮ್ಯಾಲ ಹತ್ತಿಸಿಕೊಂಡ ಹೋಗಿದೆಂತ, 
ಹೌದ ? 
(ನಿರ್ಲಕ್ಷ್ಯದಿಂದ) ನನ್ನ ಪಾಡಿಗಿ ನನ್ನ ಬಿಡತಿ? 


ಯಾಕ ಬಿಡಲಿ? ಈ ಗೌಡಿಕ್ಕಿ ಈ ಶ್ರೀಮಂತಿಕಿ ನಿನಗ 
ಯಾರಿಂದಾಯ್ತು ? ಒಂದೀಟಾದರೂ ನನ್ನ ದಾದ, ದರಕಾರ 
ಇವ ಚಂಪೀನ ಕುದರೀ ಹತ್ತಿಸಿಕೊಂಡ ಓ 
ಡ್ಯಾಡಸ್ತಾನಂತ; ನಾ? “ಅವ್‌ ನನ್ನ ಗಂಡ, ಏನ ಸರದಾರ !' 
--ಅನ್ನಬೇಕಂತ ! 
ನನಗೀಗ ಏನ ಮಾಡಂದಿ? 
ನನಗ ಇಂಥಾದೆ ಲ್ಲಾ ರರಿಬರಾಣಿಲ್ಲಾ - ಅಂದೆ. 

ಎ ೧ 
ಆಯ್ತು. 
ಆದರ ಆಕೀನ್ಯಾಕ ಕುದರೀ ಹತ್ತಿಸಿಕೊಂಡ ಹೋಗಿದ್ದಿ . 
ಹೋದರೇನಾಯ್ತೀಗ ? 
ಇನ್ನೇನಾಗಬೇಕು ? ವಯಸ್ಸಿಗಿ ಬಂದ ಹೆಂಗಸನ್ನ ಹಿಂಗ 
ಜೋಡೀ ಜೋಡೀ ಕರಕೊಂಡ ಆಡ್ಮಾಡಿದರ ದುಂದಿ ಏನಂದಾ 
ರಂತ "ವಿಚಾರ ಬ್ಯಾಡಾ? ನೋದ ದುರ್ಗೀ, ಹೆಂಗ 
ಮಾತಾಡತಾನು ? 
ಹುಲಿಗೊಂಡಾ, ಚಂಪಿ ಹುಡುಗಾಟಕ್ಕಂದರ ನೀ ಖರೆ ಖರೇನ 
ಕುದರೀ ಹತ್ತಿಸಿಕೊಂಡ ಹೋಗೋದಾ? ಬ್ಯಾಡಂತ ಬುದ್ದೀ 
ರೀತಿ ಹೇಳಿ ಕಳಸಬೇಕಪ. 
ಎತ್ತ ಹೋದರೂ ಅದೊಂದ ಕದರಿ ಆಗೇತಿ. ಅವ್ವ ಬರಲಿ, 
ಇಂದ ಅದನ್ನ ಸಂತಿಗಿ ಹೂಡೀದಿದ್ದರ ನನ್ನ ಹೆಸರ 
ಪಾರೋತೀನ್ವ ಆ! : 


ಈಗೇನು.) . .ವ.ನೀ ಬಿಟ್ಟ ಹೋಗಂಧಿ'? 
ಕ '" Ww K 


ಕಾಡು ಕುದುರೆ/37 


ಮಾತು ಕೇಳಿ ಪಾರೋತಿಯ ಆರ್ಭಟ ನಿಲುತ್ತದೆ. ಚಂಪ 
ರ 


(ಈ 
ತನ್ನ ರೂಮಿನಲ್ಲಿ ನಿಂತುಕೊಂಡು ಈ ಮಾತು ಕೇಳುತ್ತಾಳೆ.) 


ನೀ ಏನೊ ಅಂದುಕೊಂಡಿದ್ದೀಯಾದೀತು : ನಿನ್ನ ಆಸ್ತಿಗಾಗಿ, 
ನಿನ್ನ ಗೌಡಿಕಿಗಾಗಿ ನಾ ಇಲ್ಲಿ ಇದ್ದೀನಿ. ಅಂತ, ನಂದು 
ಅಂಬೋದು ಈ ಮನ್ಯಾಗಿರೋದು ಒಂದ ಒಂದು. ಅದೇನ 
ಹೇಳ್ಲಿ?_ ಹೆಣ್ಣ ಕೇಳಾಕ ಬಂದಾಗ ಹಾಕ್ಕೊಂಡು ಬಂದಿದ್ದೆಲ್ಲಾ, 
— ಆ ಅಂಗಿ. ಕುದರೇ ಪಳಗಿಸೋವಾಗ ಅಲ್ಲಲ್ಲಿ ಹರದೈತಿ 
ಖರೆ -- ಅದನ್ನಿನ್ನ€ ಹಾಂಗ್ರೂ ಇಟ್ಟೀನಿ. ಬೇಕಾದಾಗ ನಾ 
ಅಂಗಿ ಬದಲ ಮಾಡಿ ಹೋಗಬಲ್ಲೆ. ಮತ್ತ ಹೋಗೋವಾಗ 
ನನ್ನ್ನ ಕರುಳೇನೂ ಚುರ್‌ ಆನ್ನೋದಿಲ್ಲ, - ನಿನ್ನ ಕಣ್ಣೀರ 
ಕಂಡರೂ __ 


ಪಾರೋತಿ 


ದುರ್ಗಿ 


ಪಾರೋಕಿ 


ದುರ್ಗಿ 


ಪುರೋತಿ 
ಶೀಲಿ 


ಚಂಪ 
ಶೀಲಕ್ಕ 


ಚಂಪ 
ಶೀಲಕ್ಕೆ 


ಚಂಪ 


ಮನೆತನದ ಮಾನ 


(ರಾತ್ರಿ. ಪಾರೋತಿ ತನ್ನ ರೂಮಿನಲ್ಲಿ ಮಲಗಿದ್ದಾಳೆ. ಚಂಪಿ 
ತನ್ನ ರೂಮಿನಲ್ಲಿ ಶೃಂಗಾರಗೊಳ್ಳುತ್ತಿದ್ದಾಳೆ. ಶೀಲಿಯೂ 
ಅಪ್ಪಿಷ್ಟು ಶೃಂಗಾರಗೊಂಡು ತನ್ನ ರೂಮಿನಿಂದ ಮೆಲ್ಲಗೆ ಕೆಳ 
ಬಂದು ಚಂಪಿಯ ರೂಮಿನ ಹೊರಬದಿಯಲ್ಲಿ ನಿಲ್ಲುತ್ತಾಳೆ.) 


ದುರ್ಗೀ ಇವ ಎಲ್ಲಿ ಹೋಗ್ಯುನಂತ ನಿನಗೇನಾರ 
ಗೊತ್ತೆ ಬತೇನ್ಯ ? 

(ಒಳಗಿನಿಂದ) ಇಲ್ಲ ಎವಾ ಡೆ ಯಾಕ? ನಿನಗೇನೂ ಹೇಳಿಲ್ಲೇನ? 
ನನ್ನ ಲೆಕ್ಕದಾಗ ಇಟ್ಟಿದ್ದರಲ್ಲೇನು ? ನೋಡಿದಾಗೊಮ್ಮಿ ನನ್ನ 
ಹೆಸರ ಸೈತ ಮರತವರ್ಹಾಂಗ ಮಾಡತಾನ. 

(ಒಳಗಿನಿಂದಲೇ) ಊರ ಮಂದಿ ಉಂಡಮಲಗ್ಯಾರಲ್ಲ; ಎವ್ವಾ, 
ಎಲ್ಲಿ ಹೋಗಿದ್ದಾನು ? 

ಯಾ ಕಾಡಿನಾಗ ಕುದರೀ ಹತ್ತಿಕೊಂಡ ಅಡ್ವ್ವಾಡತಾನೊ ! 


(ಪಾರೋಕಿಗೆ ಕೇಳಿಸುವಂತೆ) 
ನಿನಗೇನಾರ ಮಾವ ಹೇಳ್ಯಾನೇನ್ಯ ಚಿ? 


(ಜೋರಿನಿಂದ) ನನಗ್ಮಾಕ ಹೇಳ್ತಾನ? 

ದಿನಾ ತೋಟಕ್ಕ ಊಟಾ ಒಯ್ತೀಯಲ್ಲ ಅಲ್ಲಿ ಹೇಳ್ಳ್ಯಾನೇನು? 
— ಅಂದೆ. | 

ದೀಡೀ ಮಾತಾಡಿದರ ನಾಲಿಗಿ ಕೀಳತೀನಿ. 

ಇಲ್ಲಂದರ ಇಲ್ಲಂತ ಹೇಳಲ್ಲ. ಅದಕ್ಕಾಕಷ್ಟ ಸಿಟ್ಟ ಮಾಡ್ತಿ? 
ಏನೋ ಆಗಾಗ ಅವನ ಕುದರೀ ಹತ್ತತೀ, ಸಣ್ಣ ಸೊಸೀ ಅಂತ 


ಅವಗೂ ನಿನ್ನ ಮ್ಯಾಲ ಮಾಯೇ ಭಾಳ ಐತಿ, ನಿನಗಾದರೂ 
ಹೇಳಿದ್ದಾನು, ಅಂತ ಅಂದಕೊಂಡ್ಲೆ ವಾ. 


(ಇವಳೂ ಅದೇ ವ್ಯಂಗ್ಯದಿಂದ) 
ನನುಗ ನಿಷ್ಕಂದರೂ ಕುದಧೀ ಭನ ಗೂತ್ಯವಾ, ಡೀ ಅಥರ 


ಶೀಲಕ್ಕ 
ಪಾರೋತಿ 
ಶೀಲಕ್ಕ 


ಚಂಪ 


ದುರ್ಗಿ 


ಪಾರೋತಿ 


ಚಂಪಿ 


ಪಾರೋತಿ 
ಶೀಲ, 

4 
ಪಾರೋತಿ 
ದುರ್ಗಿ 


0೭ 


ಚತು ಕುತ. 
ಏದ್ಮೀ ಸೈ ತ ಕಂಜಾಕಿ. ಯಾಕಂದರ ನಾಕ್ಕೈ ದ ಬರೆ ಒದಿಸಿ 
Ri: ನೋಡು. 


(ಶೀಲಿಗೆ ಇದರಿಂದ ನೋವಾಗುತ್ತದೆ. ಇಲ್ಲೀತನಕ ಪಾರೋತಿಗೂ 
ಕೇಳಿಸುವಂತೆ ಮಾತಾಡುತ್ತಿದ್ದ ಚಂಪಿ ಈಗ ಮೆಲಗೆ ಶೀಲಿಗೆ 
ಮಾತ್ರ ಕೇಳಿಸುವಂತೆ) 


ಸಾಕ ? ಇನ್ನಷ್ಟ ಹೇಳಲಾ ? 

ಥೂ ಹಲ್ಕಟ್ಟ ನ 

ಶೀಲೀ, ಕೋಮಾಲಿ ಮತ್ತ ಓಡಿಬಂದಾಳಂತ, ಖರೇ ಏನ? 
ಅದೇನೋ ನನಗ್ಗೊತ್ತಿಲ್ಲವಾ. 


(ಮೆಲ್ಲಗೆ) ಗೊತ್ತಿ ಲ್ಲ್ಮಾ ಕಂತಿ? ಮಧ್ಯಾ ಬಹ್ಮ ದಾಗ ಭೇಟ್ಕಾ ಗಿದ್ದೀ, 
(ಜೋರಿನಿಂದ) ಹೇಳ! ಶೀಲಕ್ಕಾ, ಕೊಮಾಳಿ ಮಾಡೋದನೆ ಲ್ಲಾ 
ಕದ್ದ ಕದ್ದ ನೋಡತಾ ಬೆರಳ ಸೀಪತಿ, ಹೇಳಲ್ಲ. 


ಆಕೀ ಸುದ್ದಿ ಏನಂತ ಮಾತಾಡ್ತೀರಿ, ನಿಮ್ಮವ್ವ ಬರೋ ಯಾಳೇ 
ಆತು, ಇನ್ನ ಮಲಗಬಾರದ ? 


ಕದ ಕದ್ದ ಏನ ನೋಡತಾಳು ? 
೧ 0. 


(ಶೀಲಿಗೆ ಆತಂಕವಾಗುತ್ತದೆ. ಚಂಪಿಯ ಬಾಯಿ ಹೇಗೆ 
ನಿಲ್ಲಿಸಬೇಕೆಂದು ತಿಳಿಯದೆ ಒದ್ದಾಡುತ್ತಾಳೆ.) 


ಅದ್ಯ ಕೊಮಾಲಿ ಮದ್ಯಾಹ್ನ ವಂನೀಗಿ ಬಂದು ಶೀಲಕ್ಕಗ 
ಎಲ್ಲಾ ಕತಿ ಮಾಡಿ ಹೇಳಿ ಹೋಗ್ಯಾಳ. 

ಹೌಂದೇನ್ಯ ಶಿಲಿ? ಮದ್ಯಾಹ್ನ ಕೊಮಾಲಿ ಬಂದಿ 
ಹೌಂದಾ. 

ಮತ್ತ ನನಗೇನೂ ಗೊತ್ತಿಲಂದಿ ? 

ತಂಪೂತ್ತಿನಾಗ ಇದೇನ ಸುದ್ದೀ ಹೇಳತೀಯ ಚಂಪಕ್ಕ ? 


ಎಷ್ಟ ಮಜಾ ಏತಿ ಕತಿ ಅದಂ! ಕೊಮಾಲಿ ಗಂಡನ ಜೋಡಿ 
ಮಲಗಿದ್ದ ಳಂತ. ಗಂಡಗ ನಿದ್ದಿ ಹತ್ತಿಶಂತ. ಅಷ್ಟರಾಗ 
ಗಲ್ಲದ ಮ್ಮಾ ಲ ಹೂ ಬಿತ್ತಂತ. ಅವ್‌ ಇದೇನ ?, ಅಂತ 


40) ಉಡು ಕುಡುಕ 


ದುರ್ಗಿ 


ಪಾರೋತಿ 


ಚಂಪ 
ಪಾರೋತಿ 
ತೀಲಕ್ಕ 


ಪಾರೋತಿ 


ದುರ್ಗಿ 


ನೋಡತಾಳ: ನಮ್ಮೂರ ಹುಡುಗೋರೆಲ್ಲಾ ಕಿಡಿಕ್ಕಾಗ 
ನಿಂತಾರಲ್ಲ! ಈಕಿಗೂ ಮನಸ ತಡ್ಯಾಕಾಗದ್ರೂ ಬಂದಳಂತ. 
ಮತ್ತೇನ ಕೇಳ್ತಿ ?.. ಹುಡುಗೋರೆಲ್ಲಾ ಈಕೀನ್ನ ಎತ್ತಿಕೊಂಡ 
ಕಾಡಿಗಿ ಹೋದರಂತ. ಆಮ್ಯಾಲ ಕಾಡಿನಾಗೇನ ಮಜಾ 


ಅಂತೀ ಮುಂದಿಂದ ನೀ ಹೇಳ ಶೀಲಕ್ಕಾ 


ಏನ ಕೇಳ್ತಿ ಮಲಕ್ಕೊಳ್ಳಾ ಎವಾ ಸಿ. ಎಂಸೆತನಸ್ಮ ಹುಡಿಗೇರು 
ಮಾತಾಡೋ ಮಾತ್ರ ಇವೆಲ್ಲಾ ? 


) 
ಇದೆಲ್ಲಾ ನಿನಗ್ಗೆ ಗ ತಿಳೀತ್ಯೂ ಚಂಪ ? 
ಶೀಲಕ್ಕ ಹೇಳಿದ್ದು. ಅಲ್ಲೇನ್ವ ಶೀಲಕ್ಕಾ ? 
ಶೀಲೀ, 
ಎಲ್ಲಾ ಸುಳ್ಳು ಸ ಏನೇನೋ ಹುಟಿ ಕೈಸಿಕೊಂಡ ಹೇಳತಾಳ. 


ಥೂ ರಂಡೇರ್ಯಾ ! ನಿಮ್ಮ ರಗತದ ಗುಣ ಎಲ್ಲಿ ಹೋದೀತ 
ಲ ಸೆ ಏನ್‌ 
ಹೇಳು. ಅವ್ವ ಬರಲಿಲ್ಲೇನ್ವ ಇನ್ನೂ ? 


೪೨೪ 9 


ನಿನ್ನ ಚಿಂತಿ ನಿನಗ ಸಾವಿರದಾವ, ಮತ್ತೊಂದ ಯಾಕ ಹಚ್ಚಿ 
ಕೊಳ್ತಿ? ಏನಿದ್ದರೂ ನಿಮ್ಮವ್ವ ನೋಡಿಕೊಳ್ತಾಳ ; 
ನೀ ಸುಮ್ಮನ ಮಲಗು. ಬೆಳೆದ ದೊದ್ದವರಾದರೂ ಇನ್ನ 


-ಹುಡಗಾಟಕಿ ಬಿಟ್ಟೇ ಇಲ್ಲ ಇಬ್ಬರೂ. ಎಂದಿ ಸಮ ಬುದ್ಧಿ 
ತ ಲು 


ಬರತೈತೋ, ದೇವರ ಬಲ್ಲ. 


(ಶೀಲಿ ಮಲಗುವುದಕ್ಕೆ ತನ್ನ ರೂಮಿಗೆ ಹೊರಡುವಳು. ದುರ್ಗಿ 
ಬಂದು ಪಾರೋತಿಗೆ ಔಷಧ ಕುಡಿಸಿ ದೀಪ ಆರಿಸಿ ಮಲಗುವು 
ದಕ್ಕೆ ಹೊ:ಗುವಳು. ಪಾರೋತಿ ಹೊರಳಿ ಮಲಗುವಳು. ಎಲ್ಲ 
ನಿಶ್ಯಬ್ಬ ವಾದುದನ್ನು ಗಮನಿಸಿ ಚಂಪಿ ತನ್ನ ರೂಮಿನಲ್ಲಿ ಕನ್ನಡಿ 
ಮುಂದೆ ನಿಂತು ಇನ್ನಷ್ಟು ಶ್ಚ ೈಂಗಾರವಾಗುತ್ತಿದ್ದಾ ಳೆ, 
ಆಗಾಗ ಕಿ :ಕಿಯಿಂದ ದೊರಗೆ ಇಣಿಕುತ್ತಿದ್ದಾಳೆ. ಶೀಲಕ್ಕ ತನ್ನ 
ರೂಮಿನಲ್ಲಿ; ಉರಿಯುತ್ತಿರುವ ದೀಪ ಆರಿಸಿ ಮೆಲ್ಲಗೆ ಹೊರಬರಂ 
ತ್ತಾಳೆ. ಲವು ಮೆಟ್ಟಿಲು ಇಳಿಯುವಷ್ಟರಲ್ಲಿ ಹೊರಗಿನಿಂದ, 
ಗೌಡ್ತಿ ಬಸತ್ತಿರುವುದು ಗೊತ್ತಾಗಿ ಮತ್ತೆ ಹಿಂದೆ ಸರಿಯು 
ತ್ತಾಳೆ. ಗೌಡ್ತಿ ಬಂದು ತುಸು ಯೋಚಿಸಿ ಅಲ್ಲೇ ತೂಗು 
ಹಾಕಿದ್ದ ಬಂದೂಕು ತೆಗೆದುಕೊಳ್ಳುತ್ತಾಳೆ.) 


ಗೌಡ್ತಿ 


ದುರ್ಗಿ 
ಗೌಡಿ 


ಫೆ 


ದುರ್ಗಿ 


ಗೌಡಿ, 


ಚಂವಿ 
ಶೀಲಕ್ಷ 


ಉಡು ಕುಡುರೆ/4] 
ದುರ್ಗೀ 
(ಏಳುತ್ತ) ಏನ್ರವ್ವಾ? 
ಯಾರೋ ನಮ್ಮ ಬಣಿವೀ ಸುತ್ತ ನಡದಾಡಿಧಾಂಗಿತ್ತು. ನೀ 
ಏನಾರ ನೋಡೀಯೇನು? ನಾಕೈ ದ ದಿನಾ ಹಿಂಗಾತ್ತು_ 


ಇಷ್ಟ ದಿನ ನನ್ನ ಕಣ್ಣಿ ಗ್ಯಾ ರೂ ಬಿದ್ದೆ € ಇಲ್ಲರಿ. 


ಈ ಹುಲಿಗೊಂಡ ಎಲ್ಲಿ ಹೋಗಿದ್ದಾನು? | ಮನ್ಯಾಗ 
ಗಂಡಸಿದ್ದೂ ಇಲ್ಲಧಾಂಗಾಗೇತಿ. ಹೋಗಿ ನೋಡಿ ಬರೋಣು, 


ಬಿಸಿ, 


(ಗೌಡ್ತಿ ಹೂರಡುವಳು, ದುರ್ಗಿಯೂ ಬೆನ್ನು ಹತ್ತುಎಳು. 
ಇಬ್ಬರೂ ಹೊರಗೆ ಹೋಗುತ್ತಲೂ ಶೀಲಕ್ಕ ಮೆಲಗೆ ಕೆಳಗಿಳಿದು 
ಬರುವಳು... ಪಾರೋತಿಯ ರೂಮಿನಲ್ಲಿ ಹಣಿಕಿ ಅವಳು 
ಮಲಗಿದ್ದು ಖಾತ್ರಿಯಾಗಿ ಚಂಪಿಯ ರೂಮಿಗೆ ಹೋಗುವಳು. 
ಗೌಡ್ತಿ ಇರೋತನ ಮಲಗಿದಂತೆ ನಟಿಸುತ್ತಿದ್ದ ಜಂಪಿ ಎದ್ದು 
ಕಿಟಕಿಯಲ್ಲಿ ಹಣಿಕಿ, ಹೊರಡುವ ಸಿದ್ಧತೆಯ್ಲದ್ದಾ ಗ ಶೀಲಕ್ಕ 
ಬಾಗಿಲಲ್ಲಿ ಕಾಣಿಸುತ್ತಾಳೆ. ಮೊದಮೊದಲು ಪಾರೋತಿಗೆ 
ಕೇಳಿಸದಂತೆ ಮಾತಾಡುತ್ತಿದ ರೂ ಆತಂಕ ಚನ್ನ ದಂತೆ ಇಬ್ಬರ 
ದನಿಗಳೂ ಸಾಮಾನ್ಯ ಮಟ್ಟ ಕ್ಕ ಏರುತ್ತವೆ.) 


ಏನು ! ಮಲಗಬೇಕಾದರೂ ಇಪ್ಪ ಶೀಗಾರ ಆಗಬೇಕ ? 


ಓಹೊ! ಕನಸಿನಾಗೂ ಚಂದ ಕಾಣಬೇಕಲ್ಲ, ಅಡಕ್ಕ ಇರಬೇಕು. 
ನನ್ನ ಹಾಂಗ ನೋಡಬ್ಯಾಡ, ನೋಡಿದರ ನಿನ್ನ ಮುಖದ 
ಮ್ಯಾಲ ವಾಂತೀ ಮಾಡಿಕೋತೀನಿ. 

೮ | ಎ ಉದ NT 9) 

ನಿನ್ನಿ ರಾತ್ರ ಐಪಷ್ಟೂತ್ತಿಗಿ ಮಲಗಿದಿ | 

ಯಾಕ? 

ರಾತ್ರಿ ಹಿತ್ತಲಾಗ ಕುದರೀ ಸಪ್ಪಳ ಕೇಳಿಸ್ತು, 


ಕುದರಿ ಹಗ್ಗಾ ಹರಕೊಂಡು ಓಡ್ಕಾಡಿರಬೇಕು, 
{ 


ಡ್ರಾ 


ಅದರ ಮ್ಯಾಲ ಯಾರೋ ಕುಂತಿದ್ದರು ! 


ನಿನಗ ಹ್ಯಾಂಗ ಗೊತ್ತಾಯ್ತು? 


ನಾ ನೋಡಿದೆ. 


ಕಿಸ] ಕಾಡು ಕುನುಕೆ 


ಚಂಪಿ 


ಶೀಲಕ್ಕ 


ಚಂಪಿ 


ಶೀಲಕ್ಕ 


ಶೀಲಕ್ಯ 
ಚಿಂಪಿ 


ಜಂಪಿ 


ತೀಲಕ್ಕ 


ಚಂಪ ಜೆ 
ಶೀಲಕ್ಕ 


ಚಂಪಿ 


ಶೀಲಕ್ಕ 


ಯಾರು? 
ಮಾವ, 


(ಶೀಲಕ್ಕನ ಜುಟ್ಟು ಹಿಡಿಯಂತ್ರ) 
ಹುಚ್ಚರಂಡೆ ಸುಳ್ಳ್ಯಾಕ ಹೇಳ್ತಿ? 


(ಇಬ್ಬರೂ ತುಸು ಹೊತ್ತು ಕಿತ್ತಾಡುವರು. ಶೀಲಕ್ಕ ಬಿಡಿಸಿ 
ಕೊಂಡು) 


ಸಂಳ,? ಹೋಗಿ ಕಿಡಿಕ್ಕಾಗ ನೋಡು. 
೪ () 


(ಚೆಂಪಿ ಕಿಡಕಿಯಲ್ಲಿ ನೋಡಿ ತುಡುಗು ಸಿ್ಕಿದ್ದ A ಆತಂಕ 
ಗೊಳ್ಳುವಳು.) 


ಯಾರಿದ್ದಾರ ಹೇಳಲ್ಲ 
ಎ 
ಹೌದು, ಮಾವನ್ನ 


(ಶೀಲಕ್ಕ ಜಗಳದಿಂದ ಅಸ್ಪವ್ಯಸ್ತವಾಗಿರುವ ತನ್ನ ಉಡುಪನ್ನು 
ಸರಿಪಡಿಸಿಕೊಳ್ಳುವಳು. ಹೊರಗೆ ಪಡಸಾಲೆಂಲ್ಲಿ ಗೌಡ್ತಿ, 
ಅವಳ ಹಿಂದಿನಿಂದ ದುರ್ಗಿ ಬರುವರು.) 


ಇಷ್ಟ ದಿನ ಕೊಮಾಲಿ ಏನ ಮಾಡತಾಳಂತ ಕದ್ದಕದ್ದ ನೋಡತಿದ್ದಿ. 
ಈಗ ನನಗೂ ಗಂಟ ಬಿದ್ದೆ (ನ್ವ ಬೇತಾಳ ? ಸಾಕೈದ ಸಲ ನಿನ್ನ 
ಕನಸಿನಾಗ ನೋಡಿದೆ. ನಾಕೈದ ಸಲ್ಯನೂ ಸತ್ತಿದ್ದಿ. ವಂತ್ರ 
ಜೀವಂತ ಎದ್ದ ಬಂದ ನನ್ನ ಬೆನ್ನ ಯಾಕ ಕಾಯತೀಯೆ ? 


ಯಾಕ ಗೊತ್ತಿಲ್ಲಾ; ಮನಿತನದ ಮಾಕಾ ಕಾಯಾಕ. 
ಹುಲಿಗೊಂಡ ಮಾವ, ನಮ್ಮಿಬ್ಬರ ಅಕ್ಕನ ಗಂಡ, ನೆಪ್ಪಿರಲಿ. 


ನಿನ್ನಷ್ಟ$ ನನಗೂ ಗೊತ್ತ ತಿ. 
ಗೊತ್ತಿದ್ದಿದ್ದರ ಹಿಂಗ ಮಾಡತಿರಲಿಲ್ಲ. 


ದದ 
ದೇವರೂ, ನಿನ್ನ ಕುರಡೀನ ಮಾಡಿದ್ದರ ಎಷ್ಟ ತ ಚೆಲೋ ಇತ್ತು, 
ಗೊತ್ತಾ? 
(ಮೈಮೇಲಿನ ಗಾಯಗಳನ್ನು ಸಾವರಿಸಿಕೊಳು ತ್ತ) 
ಮಾವನ್ಹಾ ಗ್ಯ ಎಷ್ಟ ಕಸುವಿದ್ದೀಯೆ ? 


ಚೀಪಿ 


ಶೀಲಕ್ಕಿ 


ಚಂಪ 


ಶೀಲಕ್ಕೆ 


ಇನು ಕುವರ /43 


; ಮಾವನ ಕಸುವು ನಿನಗೂ ಗೊತ್ತಾಗೇತಿ! 
:ಃ ಬಾಯ ಮುಚ್ಚದಿದ್ದರ ನೀ ಮಾಡೋದನ್ನೆಲ್ಲಾ ಅವ್ವಗ 


ಹೇಳ್ಬೀನ್ನೋಡು. 


; ಹೇಳ ಹೋಗ್ಯ. ಮೊನ್ನಿ ನೀ ಮಾವನ ಕೆಳಗ ಉಳ್ಳಾಡಿ 


ಬಂದದ್ಧ ನನಗ ಗೊತ್ತಿಲ್ಲಂದಿ? ಮೈಗೆಲ್ಲ ಕದರಿ ಲದ್ದಿ 
ಪತ್ಚಿತ್ರು... 


; ಥೂ ದರಿದ್ರ ರಂಡೆ! 


(ಇದನ್ನು ಕೇಳಿ ಗೌಡ್ತಿ ಕುಸಿಯುವಳು. ಮಾತಿಲ್ಲದೆ ದುರ್ಗಿ 
ಅವಳ ಸಹಾಯಕ್ಕೆ ಒದಗುವಳು,) 


ದುರ್ಗಿ 


ಗೌಡಿ 


ದುರ್ಗಿ 


ಗೌಗಿ 


ದುರ್ಗಿ 
ಗೌಡ್ತಿ 


ದ.ರ್ಗಿ 


ಗೌಡ್ತಿ 


ಡುರ್ಗಿ 


1 ತ 
ಬ್ಯಾಡ ! ಬ್ಯಾಡ! 


(ಪಡಸಾಲೆಯಲ್ಲಿ ಗೌಡ್ತಿ ಕೈಮೇಲೆ ತಲೆಯೂರಿ ಚಿಂತಾಮಗ್ನ 


ಇ 
ಳಾಗಿ ಕುಳಿತಿ ತಿದ್ದಾಳೆ. “ಸಹಾನುಭೂತಿಯಿಂದ, ಪೇಗೆ 
ಸಮಾಧಾನ ಮಾಡಬೇಕೆಂದು ತಿಳಿಯದೆ ಕುಳಿತಿದ್ದಾ ಳೆ, ಹಂ 
ತನ್ನ ರೂಮಿನಲ್ಲಿ ಕಿಡಕಿಯಲ್ಲಿ ಏನನ್ನೋ ತದೇಕ. ಧ್ನಾ ನೆದಿಂದ 
ಚಿಂತಿಸುತ್ತ ನಿಂತಿದ್ದಾಳೆ.) 


ಸಮಾಧಾನ ತಗೊಳ್ಳಿ ವ್ಹಾ, ಮಾತಾಡಿ ಮನಸ ಹುಣ್ಣ ಮಾಡಿದಕ 
ಏನ ಬಂತು? ಈಗೇ ಅಂಥಾದ್ದಾಗೇತಿ ಗ 


ನಿನ್ನಿ ರಾತ್ರಿ ನೀನ್ವ ಕೇಳಲಿಕ್ಲೇನ? ಇನ್ನೂ ಏನ ಆಗೋದ 
ಬಾಕೀ ಐತಿ? 


ಆಗೋದ ಆಗೇತಿ ಇನ್ಹೆಂಗ ಸ£ಧಾರಿಸಿಬೇಕಂತ ನೆಡಿ) 


ಹಿಂಗಾತಲ್ಲಾ ಅಂತ ಕುಂತರ ಎದಕ್ಕ ಬಂತು? 


ಅಕ್ಕಾ ತಂಗೇರಾಗಿ, ಒಂದ ಹೊಟ್ಟೆ ಲೆ ಹುಟ್ಟಿ ದವರಾಗಿ ಹಿಂಗ - 
ಮಾಡೋದು ಉಂಟೀನ? 


ವಯಸ್ಸಿಗಿ ಬಂದಾರೆವು 3 ಏನೋ. 


ಸ್ಸ ನನಗ್ಗೊ ತ್ರಿಲ್ಲೇನ 
ನನ್ನ ಮಕ್ಕಳ ವ ev) ನನಗ್ಗ್ಲೊ ತ್ರಿಲ್ಲೇನ ? 


ಗೊತ್ತಿದ್ದರ ಶೀಲಕ್ಕನ ಮದಿವೀದೂ ಹೆಂಗರೆ ಗಟ್ಟಿಮಾಡಿ 
ದ ಬ 
ಬಿಡ್ರಿ 


ಹಾಂಗಂತ ಹಾದಿ ಬೀದೀಲೆ ಹೋಗವರಿಗಿ ಕಟ್ಟಾ ಕ ಆಗತೈತೇನ? 
ನೋಡಿದಿಲ್ಲೊ - ಬಡವ ಆಂತ ಪಾರೋತೀನ ಕೊಟ್ಟರ 
ಮನ್ಯಾ ಗ ಹೆಂಗ್ಗೆ 0ಗ ಹಾರ್ಯಾ ಡತಾಸ!' ಸಲಿಗೀ ನಾಯೋ 
2ಲೀಗೇರಿಸ ಕೊಂಡ್ಹಾ 0ಗ ಆಗೇ | 


ಆಗೋದ ಆಗಿ ಹೋಯ್ತ್ವಲ್ಲವಾ, ಗ್ವಾಡೀ ತೊಳದಷ್ಟೂ ರಾಡಿ 


ಓರತೈತಿ, ಸುಮ್ಮನ ಅಧನ್ಯಾಕ ಆಡಿ ಕೆಡಕೀರಿ? 


ಹುಲಿಗೊೊಂಡ 
ಪಾರೋತಿ 
ಹುಲಿಗೊಂಡ 
ಗೌಡ್ತಿ 


ಹಾಲಿಗೊಂಡ 
ಗೌಡ್ತಿ 
ಹಾಲಿಗೊಂಡ 
ಪಾರೋತಿ 
ಹಾಲಿಗೊಂಡ 
ಪಾರೋತಿ 


ಈರಿಗೆಇಂಡ 


ಕಾಡು ಕುದುರೆ 45. 


(ಅಷ್ಟರಲ್ಲಿ ಪಾರೋತಿ ಹುಲಿಗೊಂಡನನ್ನು ಕರೆದುಕೊಡು 
ಬರುವಳು. ಗೌಡ್ತಿ ಬಿಗುಮಾನದಿಂದಲೇ ಮಾತಾಡುವಳು. 
ಚಂಪಿ ತನ್ನ ರೂಮಿನಲ್ಲಿ ಯಾರಿಗೂ ಕಾಣದಂತೆ ನಿಂತು ಇವರ 
ಮಾತು ಕೇಳಿಸಿಕೊಳ್ಳು ವಳು.) 


ಹುಲಿಗೊಂಡಾ, ಇಂದ್ರ ಬೀಗರ ಊರಿಗಿ ಹೋಗು. ಅದೇನೋ 
ಇಪ್ಪತ್ತೈದ ಸಾವಿರ ವರದಕ್ಷಿಣೆ ಕೊಡಬೇಕತಿದ್ದರಲ್ಲ,- ಎಷ್ಟ 
ಆಗತೈತೋ ಅಷ್ಟ ಕಡಿಮಿ ಮಾಡಾಕ ಖಟಪಟಿ ಮಾಡು. 
ಅಷ್ಟ ಬೇಕ್ಟೂ ಬೇಕಂತ ಅವರೇನಾದರೂ ಹಟ ಹಿಡಿದರ, 
ಹೋಗಲಿ ಅಷ್ಟ ಕ್ಕ ಒಪ್ಪಿಕೊಂಡ ಬಾ. 

ಕುದರೀ ನಾಲ ಬಡಸಾಕ ನಾ ಇಂದ ಗೋಕಾವಿಗಿ ಹೊಂಬೇನಿ, 
ಕುದರೀ ನಾಲ ನಾಳಿ ಬಹಸಾಕ ಆಗಾಣಲ್ಲಾ ? 

ಇಲ್ಲ. 

ಮನೀ ಅಳಿಯಾ ಆಗಿ ನೀ ಹಿಂಗ ಮಾಡಿದರ ಹೆಂಗೋ ತಮ್ಮ? 
ಕುದರೀ ನಾಲ ದೊಡ್ಡ ದೊ? ಮದಿವೀ ವ್ಯವಹಾರ 
ದೊಡ್ಡದೊ ? ನಾಲ ಬಡಿಯುವರು ನಾಳಿಗೆಂದರ ಎಲ್ಲಿ ಓಡಿ 
ಹೋಗತಾರೇನು ? ಚ್ಚರಾಂಗ ಆಡಬ್ಯಾಡ. ಇಂದ 
ಹೋಗಿ ಬಾ. 

ನನಗ ಮದಿವೀ ವ್ಯವಹಾರ ತಿಳಿಯಾಣಿಲ್ಲ. 

ಜೋಡಿ ಯಾರನ್ನಾದರೂ ಕರಕೊಂಡ ಹೋಗು. 

ಆ ಜೋಡಿದಾರ್ಗ್ನ( ಕಳಸರಿ. 

ಹೋಗಲಿ, ಬೀಗರ್ಗ ಇಲ್ಲಿಗಿ ಕರಕೊಂಡಾದರೂ ಬಾ. 

ಅದಕ್ಕೆ ನಾನ್ಹ ಆಗಬೇಕಂತೇನು ಗ್ಯ 

ಸುತ್ತಿ ಸುತ್ತಿ ಯಾಕ ಮಾತಾಡ್ತಿ ? ನನ್ನಿಂದ ಆಗೋದಿಲ್ಲಾ 
ಅನ್ನು. ಚಂಪೀನ ಮದಿವೀ ಮಾಡಿಕೊಡಾಕ ಮನಸ್ಸ ಹೆಂಗ 
ಬಂದೀತ ಹೇಳು; ದಿನಾ ತೆಕ್ಕಿ ತುಂಬ ಸುಖ ಕೊಡತಾಳ! 


ಪಾರೋತಿ ನೀ ಸುಮ್ಮುಕಿರು. ಹುಲಿಗೆಣಂಡಾ, ಮನೀ 
ವ್ಯವಹಾರ ಅಂದಮ್ಯಾಲ ಮನಿಯವರು ಮಾಡಬೇಕೋ 
ಹೊರಗಿನವರು ಮಾಡಬೇಕೊ ? 


ನು ಈ ಮನೆಯ ವನಲ್ಲ, 


ಪಾರೋತಿ 


46) ಅಷ ಕೂಡಲಿ 


(ಸಸ್ರಕೆ ಹೋಗುವನು. ಗೌಡ್ತಿ ಬೆರಗು ಕೋಪಗಳಿಂದ 
ಕೂರುವಳು. ಪಾರೋತಿ ಉಳಿದವರ ಆಶ್ಚ ರ್ಯ ಗಮನಿಸದೆ 
ಮಾತಾಡತೊಡಗುವಳು.) | 


ನೋದ, ಹೆಂಗಿದ್ದ ನಾಡ ಬಡವ! ಒಂದುಪವಾಸ ಎರಡುಪವಾಸ 
ಸ ತಿನ್ಣ ಏನೋ ನಾನ್ತ ದೊಡ್ಡ ಮನಸ್ಸ ಮಾಡಿ 
ಗೌಟಕೀ ಬಿಲದ ಕೊಟ್ಟ ಮದಿವ್ಯಾದರ ತಲೀಮ್ಯಾಲ ಮೆಣಸ 
ಆರೀರೇನಂತ:ನ! ಬೇಡಿ ಬಂದಿರಬೇಕ ಬಾ. ಬರಿಗೈಲಿ 
ಬ:ದ: ನ ಕೈ: ರಾಗ ಆ್ಮಿಪಾಸ್ತಿ ಕೊಟ್ಟರ ಉಣ್ಣಾಕ ಬರ 
ಬೇಕಲ್ಲ! ಯಾಕ? ಜಣ್ಯಾಗ ಬರದಿಲ್ಲ ನೋದಂ. 


(ಪಾರೋಶಿ ಮಾತಾರತ್ತಿರುವಂತೆಯೇ ಹೊರಗೆ . ಜನರ 
ಗಲಾಟೆ, "ಎಳಕೊಂಬರ್ಯೋ ಬಿದ್ದಾಡೀನ” “ಓಡಿಬಂದಾಳ 
ವತ್ತ” “ಬಿಡಬ್ಯಾಡ ಆ ರಂಡೀನ” ನ: ಖಂತಾದ £ಕಾತುಗಳು 
ಕೇಳಿ ಬಕ್ತನೆ ಪ:ರೋತಿ ೭ಂಥ್ಯೆ ತನ್ನ ನರಾತು ನಿಕ್ಜಿಸ 
ಬೇಕಾಗಿ ಬಂದ ರಕ್ಕೆ ಅಸಮಾಧಾನ ಕ್ಯಕ್ತಪಡಿಸುತ್ತ ತನ್ನ 
ರೂ.ಗೆ ಹೋಗಿ ಬಿದ್ದು ಕೊಳ್ಳನಳು. ದುರ್ಗಿ ಗೌಡ್ತಿಯ 
ಮನದಿಂಗಿತ ತಿಳಿಂ.ಕೊಂದಂ ಅ: ಳಿಗೆ ಪರದೆ ಅಡ್ಡಗಟ್ಟಿ 
ಹೊರಗೆ ಹೋಗುಂಳು. ರಾಂಂಪ್ಪ ಮತ್ತು ಅವನ ಮಿತ್ರರು 
ಕೊರವಾಲಿಯನು ಎಳೆದು ತರುವರು. ಚಂಪಿ ಈಗ ತನ್ನ 
ಹಾಸಿಗೆಯ ಮೇಲೆ ಆಯಾಸದಿಂದ ಒರಗುವಳು.) 

ಎವ್ಚಾ ಗೌಡ್ತಿ, ಶರಣ್ರಿ; ನಾ ರಾಯಪ್ಪ. | 
ಮತ್ತೆ*ನಪಾ ? ಇನ್ನ ಬಾಳುವೇಕ ಹತ್ತಲಿಲ್ಲ ಇವಳು? 
ಬಾಳ್ವೆ ೭ ಇಡೋ ಹೆಂಗಸೇನ್ರಿ ಎವ್ವಾ ಇದು? ಈ ಹೇಂತಿನೂ 
ಸಾಕು, ಈ ಊರ ಬೀಗತನಾನೂ ಸಾಕು. ಸ್ವಂತ ಹಡದವ್ವಂತ 
ತಿಳಕೊಂಡ ಹೇಲ್ತೀನೈವ್ವಾ, ನೀವು ಹೇಳಿ ಕಳಿಸಿದ ಮ್ಯಾಲ 
ಒಂದ ದಿನ ಸನ ಇದ್ದಂಗ ಮಾಡಿದ್ಲು ಹಾದಿಗಿ 
ಒಂದ೪ಂತ ನಾನೂ ವೈಮಂತೆ. ಇದ ಕ್ಕಿದ್ದಾಂಗ ಒಂದ ದಿನ 
ಹರೀಐತ್ತ್ವ ನೋಡಿತೀನಿ, "ಮನೀ ಎಲ್ಲಾ ಬಳಕೊಂಡ, 
ಯಾರನ್ನೋ ಕಟಕೊಂಡ ಪರ್ಯಾರಿ ಆಗ್ಯಾ ol ಈಕೀನ ಪತ್ತೇ 
ಮಾಡುಕ. ಖರೇ ಹೇಳ್ತೇನ್ರವ್ಹಾ, ಜೋಡ ಕಾಲ್ಮರಿ ಸವದ 


ಹೋದುವು. ಮೊನ್ನಿ ನಿಮ್ಮ ಊರಿಗಿ ಬಂದಾಳಂತ ತೌಡ್ಡಿ 


ಗೌಡ್ತಿ 
ಕೊಮಾಲಿ 
ಗೌಡ್ತಿ 
ಕೊಮಾಲಿ 
ಗೌಡ್ತಿ 
ಕೊಮಾಲಿ 


ಗೌಡ್ತಿ 


ಕುತಃ ಕುಚುಕ4) 


ಗೊತ್ತಾಗಿ ಬಂದವು. ಬಂದ ನೋಡಿದರ ಆಗಲೇ ಬಸರಣ 
ಆಗ್ಕಾ ಳ! 


ಬಸರ! 

ಆರೀನ್ಯ ಕೆಲ, ಫ್‌ ು 1 ನೀ ನನ್ನ ಪಾನ ಕಪಾಡ 
ಗ ತಾಯೀ 

ವಿಚಾರ ರಕಾದೂಣಂ, ತುಸ ತರೀಜಬೆ.ಪ 

ಬಿನ ವಿಚಾರ ಬ್ಯಾಡ, Sues ಬ್ಯಾನ್‌, ಫ್‌ ಮನ್ಯಾಗಿನ 


ದಾಗೀನ ತಂದಾಳ ಆ ಅ: ಸ್ನಷ್ಟ ಕೂಡಸರಿ; 


ನಿನ್ನ ಗಂಡ Hud ಖರೇ ವಾ ಕೊವತಾಲಿ? 


ಹೌಂದು 

ಬಸರಾದದೂ ಖರೇ ಏನ? 
ರಾ 

ಹೌದು 


ಗಂಡನಿಗೊ ? ಮಿಂಬನಿಗೊ ? 
ವಿ:ಂಡರಿಗೆ 


ಮಾದೋದಲ್ಲರ( ಹಾರ 
ಧೈರ್ಯ ಬಂಶೀನ್ವ ನಿನಗ? ನಿನ್ನ ಮಣಸುವಂಥವರು ಈ 
ಊರಾಗ . ಕಾಲೂ ಗಂತಿ ೨6. (೧? ನೀ ಏನ ಮಾಡೀಯ್ಲೀ, 


ಗಂಬನ 


ಮಾಬನಿರೇ ೬ಂತ ಹೇಳೋವಪ್ಪ 


ಗಭ ಎಂ ಜಾ ಇನ ಅ 
ಲ ಕಿ 


ಖಿ ೩ ೫ ಕಗ ಆ ಪ ೧0 ಚ್‌ ಖಃ ~~ 
ಜ್‌ ಕ್ಸ್‌ 0 ಸ 
| IN witb crise vl 
ಕ್‌ a ಅಗೆ ಹಗ ಗಡ ರಾ ೨೬ ಉಲ್‌ ಜ (ಗಿದ ಎಂ ಜಡ ್ಮ ೬ ಕ ತಿರ 
ಬೇ. Nay 4 ಫ್ರಿ ha ಇ ಇಒ ಆರೂ ಸ ಟಿ ಆಸಸ್‌ ಹ ಸ ಹಾಳುಗಿ 


೬ ಊರಾಗಿನ ಯರಾದರೂ ತುತ್ತ 
ಹೂರಬೀಳು. 


1೩ KS pe) 
ಹೋಗ್ತಿ ಜು 


ಆನ ಹಾಕಿದರ ಅವರನ್ನ ಸುಔತೀನಿ, 
ಕ್ಕ » 


(ಗೌಡ್ತಿಯಂ ಮಾತನ್ನು ಕೇಳಿ ಚಂಪಿ ಭಯಗೊಂಡು ಥಟ್ಟನೆ 
ಎದ್ದುನಿಂತು ತನ್ನ ಹೊಟ್ಟಿ ಹಿಡಿದುಕೊಂಡು “ಬ್ಯಾಡ ಬ್ಯಾಡ!” 
ಎಂದು ಕಿರುಚುತ್ತಾಳ. ತಕ್ಷಣ ತಾನು ಚೇರಿದ್ದು ಆರಿವಾಗಿ 
“ಬ್ಯಾಡ ಬ್ಯಾಡ” ಎಂದು ದನಿಯಿಲ್ಲದೆ ಬರೀ ತುಟಿಯಲ್ಲೇ 
ಗೊಣಗುತ್ತ ಮತ್ತೆ ಮಂಚದ ಮೇಲೆ ಒರಗಂತ್ತಾಳೆ. ಹೆಎರಗಿ 
ನವರಿಗೆ ಇವಳು ಕಿರುಚಿದ್ದ ಕೇಳಿಸಿ, ಎಲ್ಲರಕು ಆ ಕಡೆ ನೋಡಂ 


48 /ಕಾಡು ಕುಶುಕೆ 


ಕೊಮಾುಲಿ 


ಹಳಬ 
ಗೌಡ್ತಿ 


ಗೌಡಿ 


ದುರ್ಗಿ 
ಗೌಡ್ತಿ 


ದುರ್ಗಿ 
ಗೌಡ್ತಿ 


ತ್ತಾರೆ, ಗೌಡ್ಡಿ ತಕ್ಷಣ ಅದನ್ನು ಗಮನಿಸಿ ಅವರನ್ನೆಲ್ಲ ಹೂರಗೆ 
ಕಳಿಸುವ ತರಾತುರಿಯಲ್ಲಿದ್ದಾಗ) 


ಗ6ಡ6ದರ ಇವನೊಬ್ಬನ್ಯ ಅಲ್ಲ. ಊರಂದಕ ಇದೊಂದ್ಯ ಅಲ್ಲ. 


(ಎನ್ನುತ್ತ ಹೆಹೀಗುವಳು. ಗೌಡ್ರಿಗೆ ಇನ್ನೂ ಕೋಪ 
ಬರುವುದು) 


ಏ ಹಳಬಾ, ಪಂಚರಿಗಿ ಹೇಳು, ಈ ರಂಡೀನ ಈಗಿಂದೀಗ 
ಊರ ಬಿಟ ] ಹೊರಗ ಹುಕಂತ. 


ಆಗಲೆವ್ವ, 
ಹೋಗೈೆಪ ಇನ್ನ 


(ಎಲ್ಲರೂ ಹೊರಗೆ ಹೋಗುವರು, ಗೌಡ್ರಿ ಸಿಟ್ಟಿನಿಂದ ಪರದೆ 
ಹರಿದು ಚಂಪಿಯ ರೂಮಿನತ್ತ ಖೆಕ್ಕಶಿಸಿ ನೋಡುತ್ತ) 


ಏ ದುರ್ಗಿ 


ಬಲ್ಬ್‌ 


ಈಗಿಂದೀಗ ಬೀಗರ ಊರಿಗಿ ಹೋಗು. ಇಪ್ಪತ್ತೈದಲ್ಲ ಏಪತ್ತ 
ಸಾವಿರ ವರದಕ್ಷಿಣೆ ಕೇಳಿದರೂ ಒಪ್ಪಿಕೊ. ಎಂದ ಮೊದಲನೇ 
ಮುಹೂರ್ತ ಏತಿ ನೋಡು, ಅಂದ್ಯ ಮದಿವಿ! ಮದಿವೀ ಇಲ್ಲೇ 
ನಮ್ಮೂರ ಶಿವನಿಂಗನ ಗುಡ್ಯಾಗಂತ ಹೇಳು. ಮುಹೂರ್ತಿ 
ನಾಳೇ ಇದ್ದ ರ ದಿಬ್ಬಣ ನಿನ್ನ ಜೋಡೀನ್ಯ ಕರಕೊಂಬಾ. 
ತಿಳೀತಿಲ್ಲ? 


(ಚಿಂತೆಯಿಂದ) ಪೂನ್ರಿ. 
ಮತ್ತ ಹೊರಡೀಗ. 


ಹುಲಿಗೆ೧ಂಡ 
ಚಂಪಿ 


(ಮದುವೆ ಸಂಭ್ರಮ, ಮನೆಯನ್ನು ಶೃಂಗರಿಸಲಾಗಿದೆ. 
ಹೊರಗೆ ಮಂಗಳವಾದ್ಯ ಕೇಳಿಸುತ್ತಿದೆ. ಎಲ್ಲರೂ ಹೊಸ 
ಸೀರೆ ಉಟ್ಟುಕೊಂಡಿದ್ದಾರೆ. ದುರ್ಗಿ ತುಂಬ ಗಡಿಬಿಡಿಯಿಂದ 
ಒಳಗಿಂದ ಏನೇನೋ ಸಾಮಾನು ತೆಗೆದುಕೊಂಡು ಹೊರಗೆ 
ಹೋಗುತ್ತಾಳೆ, ಬರುತ್ತಾಳೆ. ತುಸು ಸಮಯವಾದ ಮೇಲೆ 
ಬೀಗರ ಕಡೆಯ ಹೆಂಗಸರು ಮದುವೆ ಆಚರಣೆಗೆ ಸಂಬಂಧಪಟ್ಟ 
ಹಾಡುಗಳನ್ನು ಹೇಳುತ್ತ ಬರುತ್ತಾರೆ. ಒಳಗಿನಿಂದ ಗೌಡ್ತಿ 
ಬಂದು ಸ್ವ್ರಾಗತಿಸುತ್ತಾಳೆ. ಪಾರೋತಿ ಹಾಗೂ ಶೀಲಕ್ಕ 
ಹೋಗಿ ಶೃಂಗಾರಗೊಂಡಿರುವ ಚಂಪಿಯನ್ನು ಕರೆತರುತ್ತಾರೆ. 
ಹಸೆಮಣೆ ಮೇಲೆ ಕೂರಿಸುತ್ತಾರೆ. ಬೀಗಿತ್ತಿಯರು ಆರತಿ 
ಬೆಳಗಿ ವಧುವಿಗೆ ಹೊಸ ಸೀರೆ ಆಭರಣಗಳನ್ನು ಕೊಟ್ಟು 
ಹಾಡುತ್ತ ಹೋಗುತ್ತಾರೆ. ಅವರೊಂದಿಗೆ ಪಾರೋತಿ, ಗೌಡ್ತಿ, 
ಶೀಲಕ್ಕ ಹೋಗುತ್ತಾರೆ. ದುರ್ಗಿ ಒಳಗೆ ಹೋಗುತ್ತಾಳೆ. 
ಈಗ ಚಂಪಿ ಒಬ್ಬಳೇ ಯೋಚನಾಮುಗ್ಗಳಾಗಿ ಕೂತಿದ್ದಾಳೆ. 
ಅಷ್ಟರಲ್ಲಿ ಹುಲಿಗೊಂಡ ರಭಸದಿಂದ ಬರುತ್ತಾನೆ. , ಆಶ್ಚರ್ಯ 
ವೆಂದರೆ ಅವನೊಬ್ಬನೇ ಈಗ ಹಳೇ ಉಡುಪಿನಲ್ಲಿ, ಅವನು ಈ 
ಹಿಂದೆ ಹೇಳಿದ್ದಂಥ, ಕುದುರೆ ಪಳಗಿಸುವಾಗ ಹರಿದು ರಕ್ತ 
ಮಯವಾಗಿದ್ದ ಅಂಗಿ ಹಾಕಿ ಹಳೇ ಧೋತ್ರ ಉಟ್ಟಿದ್ದಾನೆ. 
ಕುಳಿತ ಚಂಪಿಯನ್ನು ಪ್ರದಕ್ಷಿಸಿ, ಅವಳ ಗಮನ ಸೆಳೆಯಲು 
ಯತ್ನಿಸಿ ಸೋತು ಅವಳನ್ನೇ ದಿಟ್ಟಿಸುತ್ತ ನಿಲ್ಲುತ್ತಾನೆ. 
ಚಂಪಿಯೀಗ ಕುತೂಹಲ, ಅಸೆಗಳಿಂದೆಂಬಂತೆ ಆಭರಣಗಳನ್ನು 
ಪರೀಕ್ಷಿಸಿ ನೋಡತೊಡಗುತ್ತಾಳೆ.) 


ಚಂಪೀ, 


ಈ ಬಳಿ ನನ್ನ ಕೈಗಿ ಚಂದ ಕಾಣತಾವೇನ ಮಾವಾ? ನೋಷು, 
ಮಣಕೈಮಟ ಇಡಿಸ್ಕಾಠ, ಬಳಿ ಇಟಗೊಂಡ, ' ಹಣಿತುಂಬ 
ಕುಂಕುಮ ಹಚಿಕೊಂಡ ಕನ್ನಡಿ ನೋಡಿದರ, ಕನ್ನಡ್ಮಾಗ ನನ್ನ 
ಬದಲ ಗುಡ್ಕಾಗಿನ ಮಾರಿ ಮೂಡ್ಕಾಳ | 


$0/ ಡು ಕುಡುರೆ 


ಹುಲಿಗೊಂಡ 
ಚಂಪ 


ಹುಲಿಗೊಂಡ 
ಚಂಪಿ 


ಹುಲಿಗೊಂಡ 
ಚೆಂಫಪಿ . 
ಹುಲಿಗೊಂಡ 


ಚಂಪ 
ದುರ್ಗಿ 


ಹುಲಿಗೊಂಡ 
ದುರ್ಗಿ 


ಹುಲಿಗೊಂಡ. : 


ದುರ್ಗಿ 


10%: 
ದುರ್ಗಿ 


6 
6 ೮ 


ಸೇಡ ತೀರಿತ? 

ಮಾಪಾ ಈ ಸರ ಎಷ್ಟ ಚೆಲೋ ಏತೆಲ್ಲಾ ? ಹದಿನೆಂಟ ತೊಲಿ 
ಐತೆಂತ! 

ಇಂದಾದರೂ ಸೇಡ ತೀರಿಸಿಕೊಂಡಿಯೋ ಇಲ್ಲೆಣ-- ಹೇಳು, 
ಇದೇನ ಮಾವಾ, ಹಳೀ ಅಂಗೀ ಹಾಸೀಗಿ ! ನಾ ಮಗಿವಾ ಗಗ 
ನಿನಗ ಆನಂದ ಆಗಲಿಲ್ಲೇನು ? 

ಇಲ್ಲ, 

ಮತ್ತ ಯಾಕ ಇಲ್ಲಿ ನಿಂತೀದಿ ? 

ಕಣ್ಣತುಂಬ ನಿನ್ನ ಮದಿವೀ ನೋಡಾಕ. 

ನಾ ನಿನ್ನ ಮದಿವೀ ನೋಡಿಧಾಂಗ 


(ದುರ್ಗಿ ಬರುವಳು. ಪರಿಸ್ಥಿತಿಯನ್ನು ಗವಂನಿಸಿ) 


ಎಪಾ ಹುಲಿಗೊಂಡಾ, ನಿನ್ನ ಕಾಲಿಗಿ ಬೀಳತೀನಿ. ಮಂಗಳ 


` ಕುಶ್ಯೇ ನಡದೈತಿ, ಅಲ್ಲದ್ದ ಆಡಬ್ಯಾಡ, ಹೋಗಿ ಬೀಗರ್ನ 
' ವಿಜಾರಿಸ್ಕೋ ಹೋಗು. 


ನಾ ಏನೂ ಮಾಡೋದಿಲ್ಲ ತಡೀಬೆ. ತುಸು ಮಾತಾಡ್ತೀನಿ. 
ಅದೇನ ಮಾತು? ಈಗ್ವ ಆಡಬೇಕ ? 
ನನ್ನಿಂದೇನ ಅಡಚಣಿ ಆಗೇತೀಗ? 


ಆಗದೇನು? ಹಳೀ ಅಂಗೀ ಧೋತ್ರ ಉಟ್ಟ ಹೊರಗಿನವ 
ರ್ಥಾಂಗ ನಿಂತೀದಿ, ಬೀಗರೇನಂದಕೊಂಡಾರಂತ ತಿಳೀಬಾರದ ? 
ಹಂತ್ಯಾಕ ಬೆಂಕಿ ಐತೆಂತ ಸಿಕ್ಕಸಿಕ್ಕವರ ಮನೀಗಿ ಬೆಂಕೀ ಹಚ್ಚ 
ಬಾರದೋ ಮಗನ, ಬಾಳ್ವೇಕ ಬೆಳಕ ಕೊಡಬೇಕ. 


(ಸೆರ್ರನೇ ಹುಲಿಗೊಂಡ ಹೊರಗೆ ಹೋಗುವನು. ದುರ್ಗಿಗೆ 


ಬಹಳ ಚಿಂತೆಯಾಗುತ್ತದೆ. ಅವನು ಹೋದ ರೀತಿಯಿಂದಲೇ 


ಅವಳಿಗೆ ಅಸಮಾದಾನವಾಗಿದೆ. ಹಾಗೇ ನಿಂತಿರುವಾಗ 'ಚಂಪಿ 
ಮಾತಾಡುತಾ ೪.) 


ದುರ್ಗೀ, 
ಆಂ? 


ಚಂಪಿ. 
ದುರ್ಗಿ 


ತ 3, 


ಶೀಲಕ್ಕ 


ದುರ್ಗಿ 


ಶೀಲಕ್ಕ 


ಚಂಪಿ 
ದುರ್ಗಿ 


ಶೀಲಕ್ಕ 


: ಕೆನಸಿನಾಗ ಮದಿವಿ ಆದರ ಚೆಲೋನೊ 9 ಕೆಟ್ಟೊ ? 


"ಬ 


(ಕೂರುತ್ತ) ಮದಿವಿ? 'ಏನೇನ ಕನಸೆ ಕೆಂಡೇ ಎವ್ವಾ ? 


ನಿಬ್ಬ ಣ ಬಂದಿತ್ತು. ಹೊಸಾ ಸೀರೀ ಉಟಕೊಂಡ ಸಿಂಗಾರಾ! 


ನಾ “BS ಮ್ಯಾಲ ಕೂತಿದ್ದೆ, ಅಪ್ಪ ರಾಗ ಕುದರಿ ದೊಡ್ಡ ಬ 


ದೊಡ್ಡ ದ ಆಗಿ... ಆಯ್‌ ಶಿವನ ಹಂಗಾ ಕಂತ ನೋಡಿದರ. 


ಕುದರಿ' -ಮುಗಿಲತನಕ ಬೆಳದಿತ್ತು ; ಇರೇನೆಂಬೋ ಕುದರಿ 
ಅಂತ ನೋಡತೀನಿ : ಮಾವನ್ಯ ಕುದರಿ ಆಗಿದ್ದ \ ಇನ್ನೆ 0) 
ಮಾಡಲಿ ಮಾವಾ ಅಂತ ಅವನ್ನ ತಬ್ಬಿಕೊಂಡೆ. ತಡಿ ಅಂದವನ 
ಒಮ್ಮಿ ಮೈ ರಭಾಡಿಸಿದ ರುಖಾಡಿಸಿದಾ,... ಆಕಾಸ ಗಡಗ! 
ನಡಿಗಿ ತಾರಕ್ಕಿ ಬುಳು ಬುಳು ಉದರಿ ಬಿದ್ದಾ ೦ಗಾದುವು! ನ 
ಜೀವ ತಡೀಲಾರದ ಮುತ್ತಿನ್ಹಾಂಗ ಬಿದ ಚಿಕ್ತೀನೆಲ್ಲಾ ಆರಿ? 
ಉಡಿ ತುಂಬಿಕೊಳ್ತಾ ಇದ್ದೆ | 


(ಅಷ್ಟರಲ್ಲಿ ಶೀಲಕ್ಕ ಅವಸರದಿಂದ ಬರು... 


ದುರ್ಗೀ, ದೇವರ ಮನೀ ಟ್ರಂಕಿಸಾಗ ಆಯೀ ಸೀರಿ ತಾಯಿ 
ಸೀರಿ ಅದಾವಂತ, ಲಗು ಕೊಡಂದಾಳ ಅವ್ವ. 


ಬರತೀನಿ ತಡಿ ಚಂಪಕ್ಕ ,, 


(ಒಳಗೆ ಹೋಗುವಳು. ಶೀಲಕ್ಕ ಶೃಂಗಾರಗೊಂಡ ಚಂ 
ಮತ್ತು ಅವಳ ಮುಂದಿನ ಆಭರಣ, ಕೈ ಬಳೆಗಳನ್ನು ಆಸೆಬುರು! 
ತನದಿಂದ ನೋಡುತ ಶ್ರ) 


ಕೈತುಂಬ ಬಳಿ ಇಟ್ಟಕೊಂಡಾಗ ಎಷ್ಟ ಚಂದ ಕಾಣ್ತೀಯೆ 
ಚಂಪಿ! ನಿನ್ನ ನೋಡಿದರ ನಾ ಯಾವಾಗ ಮದಿವ್ಯಾದೇನೆಃ 
ಅನಸತೈತಿ. ಅಷೆಣ ಸಂದ ಬಳಿ ಅದಾವ ನನಗೊಂದ ಕೊಡಗ 


ಬೇಕ? 


(ಒಳಗಿನಿಂದ) ಏನದು ಅಮಂಗಳ ) ಮದುಮಗಳ ॥ 
ಕೇಳತಾರೇನ್ಯ--ಶೀಲಕ್ಕ ? 


: ಆಹಾ! ಈ ದಾಗೀನ ಎಷ್ಟ ಚಂದ ಅದಾವ! 


(ಎನ್ನುತ್ತ ಆಭರಣಗಳಿಗೆ ಕೈ ಹಾಕುವಳು. ಚಂಪ ಗಟ 
ಅವಳ ಕೆಗೆ ಏಟು ಹಾಕುನಳು.) 


52/ಳಾಹು ಕುಡುರೆ 


ಚಂಪ 


ಶೀಲಕ್ಕೆ 
ಚಂಪಿ 
ದುರ್ಗಿ 
ಚಂಪಿ 


ಶೀಲಕ್ಕೆ 


ಚಂಪಿ 


ಸ0ಫಿ 


ಮುಟ್ಟಿದರ ಕೈ ಕೀಳತೀನಿ. 


(ಶೀಲಕ್ಕ ಎದ್ದು ಮಸಲತ್ತಿನಿಂದ ಚಂಪಿಯ ಹಿಂದಿನಿಂದ ಬಂದು 
ಆಭರಣಗಳಲ್ಲಿಯ ಸರಕ್ಕೆ ಕೈ ಹಾಕುವಳು. ಚಂಪಿ ದೃಷ್ಟಿ 
ಯಿಂದಲೇ ತಡೆಯುವಳು.) 


ಆ ಸರಾನಾದರೂ`ತೋರಿಸ್ಟೂ 
ಹೇಳಲಿಲ್ಲಾ ಕೆ ೈ ಕೀಳತೀನಂತ 


(ಒಳಗಿನಿಂದ) ನೋಡತಾಳಂತ ತೋರಸ್ತ ಚಂಪಕ್ಕಾ 
ಕಿರುಚುತ್ತ) ನಾ ತೋರಸಾಣಿಲ್ಲಾ, 


( 
ತೋರಸ್ತ _ 


(ಎಂದು ಸರಕ್ಕೆ ಕೈ ಹಾಕುವಳು. ಚಂಪಿ ತಕ್ಷಣ ಅವಳ ಕೈ 
ಹಿಡಿದೆಳೆದು ಕಚ್ಚುವಳು. ಶೀಲಕ್ಕ ಹಾ ಎಂದು ಕಿರ:ಚಿದೊಡನೆ 
ಕೈಬಿಡುವಳು. ಕೈಗೆ ನೋವಾಗಿದೆ. “ಹುಚ್ಚರಂಡೇ” ಎನ್ನುತ್ತ 
ಶೀಲಕ್ಕ ಚಂಪಿಗೆ ಏಟು ಹಾಕುವಳು. ಅದು ಅವಳ ಕೈ ಬಳೆಗೆ 
ತಾಕಿ ಬಳೆ ಒಡೆದು ಬೀಳುತ್ತವೆ. ಚಂಪಿಯ ಕೋಪ ನೆತ್ತಿ 
ಗೇರುತ್ತದೆ. ಕನಸಿನ ಭಯ, ಹುಲಿಗೊಂಡನ ಮಾತಿನಿಂದಾದ 
ಆತಂಕ, ಬಳೆ ಒಡೆದ ಅಮಂಗಳ ಮೂರೂ ಸೇರಿ ಹುಚ್ಚಿ 
ಯಂತಾಗುತ್ತಾಳೆ.) 


ನಿನಗ ಈ ಬಳಿ ಬೇಕಲ್ಲ? ಶಗೊ, ತಗೊ ! ತಗೊ | 


(ಎಂದು ಕಿರುಚುತ್ತ ಎರಡೂ ಕೈ ಕೈ ಕುಟ್ಟಿ ಬಳೆ ಒಡೆದುಕೊಳ್ಳು 
ವಳು. ಶೀಲಕ್ಕ ಗಾಬರಿಯಿಂದ ಹೊರಗೆ ಓಡಿಹೋಗುವಳು. 
ದುರ್ಗಿ ಒಳಗಿನಿಂದ “ಚಂಪಕ್ಕಾ ಏನಿದೆಲ್ಲಾ ?” ಎನ್ನುತ್ತ ಓಡಿ 
ಬರುವಳು. ಬಳೆ 'ಒಡೆದು ಚಂಪಿಯ ಎರಡೂ ಕೈಗೆ ರಕ್ತ 
ಬರುತ್ತಿದೆ. ಚಂಪಿ ಆವೇಶದಿಂದ ಇನ್ನೂ ಕೈಕೈ ಕುಟ್ಟಿಕೊಳ್ಳು 
ತ್ರಿಹ್ಲಾಳೆ. ದುರ್ಗಿ ತಾನೇನು ಮಾಡುತ್ತಿದ್ದೇನೆಂಬ ಅರಿವಿಲ್ಲದೆ 
ಚಂಪಿಯನ್ನೆಳೆದು “ಬಳಿ ಒಡಕೊಂಡೇನ್ವ ರಂಡೆ 9” ಎನ್ನುತ್ತ 
ಚೆಂಪಿಯ ಕೆನ್ನೆ ಕೆನ್ನೆಗೆ ಬಾರಿಸುವಳು. ಚಂಪಿ ಬಿಡಿಸಿಕೊಂಡು.) 


ನಿನಗೇನ ಬೇಕು 


'ದುರ್ಗಿ 


ದುರ್ಗಿ 


ಚಂಪಿ: 


ದುರ್ಗಿ , 


ಚಂಪ 


ಚಂಪಿ 
ಹುಲಿಗೊಂಡ :; 
ಚಂಪ '- ' ; 


ಹುಳಿಗೊಡ ; 


ಹುಲಿಗೊಂಡ : 


ಕಾಡು ಕುದುಕೆ/53 


(ಎಂದು ಕಿರುಚುವಳು, ದುರ್ಗಿಯ ಕೋಪ ಈಗ ದುಃಖವಾಗಿ 
ಪರಿಣಮಿಸಂತ್ತ” ) 


ನೀವೆಲ್ಲಾ ಬದಕಬೇಕ್ಕ ಎವ್ವಾ! 


(ಚಂಪಿಯ ದುಃಖ ಒತ್ತರಿಸಿ ಬಂದು ತಾಯಿಯನ್ನು ತಬ್ಬುವಂತೆ 
ದುರ್ಗಿಯನ್ನು ತಬ್ಬಿಕೊಳ್ಳುತ್ತಾಳೆ.) 


ಈ ಮನ್ಯಾಗ ಒಂದ ಸಿಡ್ಲ ಐತಿ. ಯಾವತ್ತೂ ಒಳೆಗೊಳಗ್ನ 
ಗುಡಗಾಡತೈತಿ. ಓತಾವಾಗ ಯಾರ ಮ್ಯಾಲ ಬಿದ್ದೀತಂತ 
ಹೇಳಾಕ ಆಗವೊಲ್ಲು. ನಾಳೇವಂದರ ಬರೀ ಬೆಂಕಿ ಅಲ್ಲ; 
ಮಗಳ, ಬೆಳಕೂ ಇರತೈತಿ, ನಿನ್ನ ತಾಯೀ ಸಮ ಅಂತ 
ತಿಳಕೊ, ಕರಳ ಮುಟ್ಟಿಕೊಂಡ ಹೇಳತೀನಿ, ನನ್ನ ಮಾತ ಕೇಳು: 
ಮದಿವ್ಯಾಗು. 

ಏನ ಮಾಡಲಿ? ದಿನಾ ಹೋಧಾಂಗ ಹುಣ್ಣ ಹೊದಿ್‌ತಂದರ 
ಹೆಚ್ಚೆಚ್ಚ ಉರುಪ ಬಿಡತೈತಿ. ಯಾರೆಲ್ಲಾ ಬಂದ ಆದರಾಗ್ಯೂ 
ಚೂರೀ ಆಡಸ್ತಾರ _ 

ತಾಳಿಕೊ ವಃಗಳ, ಇದರಿಂದ ಎಲ್ಲಾ ಬರೋಒ ಆಕೆ ತಿ. 
ನನ್ನ ಮಾತ ಕೇಳು: ಹೋಗಿ ಮುಖ ತೊಳಕೂಂಡ ಬ್ಯಾರೇ 
ಬಳಿ ಹಾಕ್ಕೊ. ಒಳಗ ನಡಿ ನಾ ಹೋಗಿ ಸೀರೀ ಕೊಟ್ಟ 
ಬರತೀನಿ. 


(ನಿಧಾನವಾಗಿ ನಡೆಸಿಕೊಂಡು ಹೋಗಿ ಅವಳ ರೂಮಿಗಿ ಕಳಿಸಿ 
ಹೋಗುವಳು. ಚಂಪಿ ತನ್ನ ಮಂಚದ ಮೇಲೆ ಕೂರುವಳು. 
ಹುಲಿಗೊಂಡ ರಭಸದಿಂದ ಬರುವನು.) 


ಮತ್ತೇನ ಗಾಳೀ ತಂದಿ 

ನಾ ಹೊಂಟೇನಿ, 

ಹೋಗು... ಆದರ ಇಲ್ಲಿಗ್ಯಾಕ ಬಂದಿ? 

ನಿನ್ನ ನೋಡಾಕ. 

ನೋಡಿ ನಗಾಕ ? 

ನಾ ನಕ್ಷರ ಇಡೀ ಊರಿಗೇ ಹುಚ ಹತ.ತೆ.ತಿ. 


ತಕ್ಳಿಕಾಡಾಳುದುರ 
ಚಂಪ 
ಹುಲಿಗೊಂಡ 


ಚಂಪಿ 
ಹುಲಿಗೊಂಡ 
ಚಂಪಿ 


ಹುಲಿಗೊಂಡ 


ಚಂಪಿ 
ಹುಲಿಗೊಂಡ 


ಚಂಪ 
ಹುಲಿಗೊಂಡ 


ನೋಡಿದ್ದಾಯ್ತಲ್ಲ, ಇನ್ನ ಹೋಗು 


ಮದಿವ್ಕಾಗಿ ನೀ ಹೊ'ಗ್ತಿ, ಮನೀಬಿಟ್ಟ ನಾ ಹೊಂಟೇನಿ. 
ಅಗಲೋ ಮುನ್ನ ನಾಕ ಮಾತ ಮಾತಾಡಬಾರದೇನು 9 


(ನಿಶ್ಚಿಂತೆಯಿಂದ ಕೂತು ಬೀಡಿ ಹೊತ್ತಿಸುವನು.) 


ಮಾತಿನಿಂದ ಏನೂ ಆಗೋದಿಲ್ಲ. 
ನನಗಿನ್ಸೇನ ಮಾಡಂದಿ? 
ಕುದರೀ ಸವಾರ ಎಷ್ಟೆಲ್ಲಾ ಮಾಡಬಲ್ಲ. ಅದಕ್ಕಂತ್ವ ಕುದರೀ 


ಹತ್ತಿದಿವಿ. ನೋಡಬಾರದ, ಎಲ್ಲಿ ಕಾಡಿನಾಗ ಚೆಲ್ಲತೈತೋ, 
ಕೊಳ್ಳದಾಗ ಚೆಲ್ಲತೈತೋ ! ನಾ ಬಸರಾಗೀನಿ ಗೊತ್ತಾ ? 


(ಆನಂದದಿಂದ) 


ಏನ ಮಾಡಲೇ ನನ್ನ ಗೊಂಬೆ? ಇಲ್ಲೀತನಕ ಏನೇನೋ ಕನಸ 
ಕಾಣತಿದ್ದೆ : ನಾನೀ ಇಬ್ಬರೂ ಕುದರೀ ಹತ್ತತೀವಿ. ಓಡಿಸಿ 
ಕೊಂಡ ಈ ಮಂದೀನ ಮೀರಿ, ಊರ ಮೀರಿ, ಹೊಳೇ ಹಾರಿ, 
ಸೀಮೀ ದಾಟಿ ಕಾಡಿಗಿ ಹೋಗತೀವಿ. ಅಲ್ಲಿ ನಮ್ಮಂಥ ಹುಚ್ಚರು 
ನಿಮ್ಮಂಥಾ ಹುಚ್ಚರ( ಇರತಾರ, ನಮ್ಮ ನಮ್ಮಲ್ಲಿ ಗೌಡಿಕಿಲ್ಲ 
ಹಳಬಿಲ್ಲ, ಆಳಾವ್ರಿಲ್ಲ, ಆಳಿಸಿಕೊಂಬಾವ್ರಿಲ್ಲ, ಎಲ್ಲರೂ ಸಮನಾಗಿ 
ಸಂಜೀತನಕ ದುಡೀತೀವಿ ತಿಂತೀವಿ-ಕಾಡನಾಗ ಹಾಡಿಕೊಂಡ 
ಅಡ್ಡಾಡತೀವಿ! ಹಕ್ಕಿ ಹಾಡತಾವ, ಮರ ತೂಗತಾವ, ಗವಿ 
ಸಿಳ್ಳೆ ಹಾಕತಾವ, ಕಲ್ಲಬಂಡಿ ತಮ್ಮ ಎದ್ಯಾಗಿನ ನೀರ ಸುರೀ 
ತಾವ, ಕಾಡಿನ ಮಾತ ನಮಗ ತಿಳೀತಾವ. ನಮ ಮಾತ ಕಾಡಿಗಿ 
ತಿಳೀತಾವ ! 

ನಮ್ಮಂಥಾ ಹುಚ್ಚರು ಅಲ್ಲಿ ಇರದಿದ್ದರ ? 

ಬ್ಯಾಡ. ನಮ್ಮ ಜೋಡಿ ಕಾಡ ಇರತೈತಿ! ನಿನಗ್ಗೊತ್ತಿಲ್ಲ 
ಕಾಡು ನರಮನಿಶ್ಯಾನಷ್ಟ ದುಷ್ಟ ಅಲ್ಲ. 

ಇದೆಲ್ಲ ಕನಸ ಹೌಂದಲ್ಲೊ? 

ಮದಿವ್ಯಾಗಿ ಹೊಂಟೀಯಲ್ಲ, ಇನ್ನಿದೆಲ್ಲಾ ಕನಸ ಖರೆ. 


(ಅಷ್ಟರಲ್ಲಿ ದುರ್ಗಿ ಅವಸರದಿಂದ ಪಡಸಾಲೆಗೆ ಬಂದು ಅಡಿಕೆ 
ಮನೆ ಕಡೆ ಹೋಗುತ್ತವು. 


ದುರ್ಗಿ 


ಹುಲಿಗೊಂಡ : 


ಚಿಂಪಿ 


ಥುರಿಗೊಂಡ : 


ಚಂಪ 


ಕಾಕು ಕುಡುಕ 
ಚಂಪಕ್ಕಾ ತಯಾರಾದೀ? ಶೀಲಕ್ಕ ಎಲ್ಲಿ ಹೋದ್ಲು 
(ಓಳಗೆ ಹೋಗುವಳು. ಹುಲಿಗೊಂಡ ಎದ್ದುನಿಂತು) 
ನಾ ಹೋಗತೀನಿ. 
ಎಲ್ಲಿಗೆ? 
ಕಾಡಿಗೆ. 
ನಾನೂ ಬರತೀನಿ. 


(ಹ:ಲಿಗೊಂಡ ತಬ್ಬಿಬ್ಬಾಗ:ವನು) 
ರಾತ್ರಿ ಕುದರೀ ತಯ್ಮಾರ ಮಾಡಿಕೊಂಡ ಕೊಟ್ಟಿಗ್ಳಾಗ ಕಾದಿರು. 
ಬರತೀನಿ. 


ದುರ್ಗಿ 


ಚಂಪಿ 


ದುರ್ಗಿ 


ಚಂಪಿ 


ಹುಡುಗರ 
ಹಾಡು 


ಗುರಿ ತಪ್ಪಿತು. 


(ಅದೇ ದಿನ`ರಾತ್ರಿ: ಎಲ್ಲರೂ ಉಂಡು ಮಲಗಿದ್ದಾರೆ. ಚಂಪಿ 

ತನ್ನ ರೂಮಿನಲ್ಲಿ ಚಡಪಡಿಸುತ್ತಿದ್ದಾಳೆ. ದೂರದಲ್ಲಿ ಹುಡುಗರು 

ಕಾಡುಕುದುರೆಯೆ ಬಗ್ಗೆ ಮೇಳವಾಗಿ ಹಾಡಿಕೊಂಡು ಕುಣಿಯು 

ತ್ರಿದ್ದು ಅದು ಹಿನ್ನೆಲೆಯಲ್ಲಿ ಕೇಳಿಸುತ್ತದೆ. ತುಸಂಹೊತ್ತು 
ದ ಗು 

ತಡೆದು ಚಂಪಿ ತನ್ನ ಅಭರಣಗಳನ್ನು ಕಳಚಲಾರಂಭಿಸುತ್ತಾಳ, 

ಅಷ್ಟರಲ್ಲಿ ದುರ್ಗಿ ಬರುತ್ತಾಳೆ.) 


ತಗೀಬ್ಕಾಡ ತಡೀಯೇ ಎವ್ಚಾ ! ಈ ಸೀರಿ, ಈ ದಾಗೀನದಾಗ 
ನೀ ಎಷ್ಟ ಚಂದ ಕಾಣಸ್ತಿ ಗೊತ್ತೈತಿ ? ನೀ ಏನ್ಯ ಅನ್ನು, ನಾ 
ಅಂತೂ ಆ ಹುಡುಗನ ನಶೀಬಂತೀನಿ, ನೀ ಏನಂತಿ? 

ನೀ ಹೋಗಿ ಮಲಕ್ಕೊ ಅಂತೀನಿ, 


ಛೀ ಇನ್ನ ನಿನ್ನ ಸಿಟ್ಟ ಹೋಗೇ ಇಲ್ಲ. ನನಗಂತೂ 


ಬಿಡೋವಪ್ಪ ಆನಂದ ಆಗೇತಿ. ನಶೀಬಂತೀಯೋ 


ಅಲ್ಲಂತೀಯೋ ಹೇಳಲ್ಲ ನಿನಗಿಂತ ಶೀಲಕ್ಕ ದೊಡ್ಡಾಕಿ, 
ಆಕೀದ್ವ ಮದಿವಿಲ್ಲ ನಿಂದ ಆಗಿಬಿಟ್ಟೆತಂದರ,, ! 


ದುರ್ಗಿ, ಸಂಜೀತನಕ ಓಡ್ಕಾಡಿ ದಣಿದೀದಿ, ಮಲಕ್ಕೊಬಾರದ? 


ಇಡು ಕುದರಿ ಓಡಿ ಬಂದಿತ್ತ ॥ 


ಊರಿನಾಚೆ ದೂರದಾರಿ 
ಸುರುವಾಗೊ ಜಾಗದಲ್ಲಿ | 
ಮೂಡಬೆಟ್ಟ ಕ ಸೂರ್ಯಹುಟ್ಟಿ 
ಹಸರಿನ ಗುಟ್ಟ ಒಡೆವಲ್ಲಿ । 
ಮುಗಿವೇ ಇಲ್ಲದ 
ಮುಗಿಲಿನಿಂದ । 

ಜಾರಿಬಿದ್ದ. ಉಲ್ಕೀಹಾಂಗ | , 
ಕುಡಿನಿಂದ ಚಂಗನೆ ನೆಗೆದಿತ್ತ । 


ರುರ್ಗಿ 


ಚಂಪಿ 


ದುರ್ಗಿ 


ಚೀಪಿ 


ದುರ್ಗಿ 


ದುರ್ಗಿ 


ಚಂಪಿ 


ಕಾಡು ಕುದುಕೆ/57 


ಅದೂ ಖರೆ. ಇದಂತೂ ಖರೆ ಹೇಳ್ತೀನಿ ಚಂಪಕ್ಕಾ, ಕಣ್ತುಂಬ 
ನಿದ್ದಿ ಬರತೈತಿ ನನಗ. ಶೀಲಕ್ಕನ ನಶೀಬ ಆಕೀ ಹಲ್ಲಿನ್ನಾಂಗ್ರ, 
ಭಾಳ ಖೊಟ್ಟಿ. ಮನಿಶಾನ ಮನಸ ಹಸನ ಇರಬೇಕು ಮಗಳ್ಳ, 
ಹೊಟ್ಟೇಕಿಚ್ಚ ಮಾಡಿದರ ಏನ ಬಂತು? ನಶೀಬ ಕಸಕೊಳ್ಳಾಕ 
ಬರತೈತಿ? ನಾಳಿ ಯಾವಾಗ ಬೆಳಕ ಹರದೀತೋ, ಯಾವಾಗ 
ನೀ ಧಾರೀ ಎರಕೊಂಡೀಯೋ ಅಂತ ಮನಸ ಹರದಾಡಾಕ 
ಹತ್ತೇತಿ. 


ಎಲ್ಲರೂ ಮಲಗ್ಯಾರ, ನೀನೂ ಹೋಗಲ್ಲ. 


ಯಾಕ ಹಿಂಗ ಅವಸರ ಮಾಡ್ತಿ? ನಾಳಿ ಹಿಂಗ ಒಬ್ಬಾಕೀನ್ಯ 
ಸಿಗತಿ? 


ನಾ ಎಲ್ಲಿ ಹೋಗತೀನಿ? 


ಎಲ್ಲಿ ಗೊತ್ತಿಲ್ಲ? ನಾಳಿ ಇಷ್ಟೊತ್ತಿನಾಗ ಗಂಡನ ತೆಕ್ಕ್ಯಾಗ 
ಇರತಿ! 


ಥೂ, 


(ದುರ್ಗಿ ನಗುವಳ್ಳು ಹಿನ್ನೆಲೆ ಹಾಡು ಕೇಳಿ ಸುವುದಃ.) 


ಮೈಯ ಬೆಂಕಿ ಮಿರಗತಿತ್ವ 
ಬ್ಯಾಸ್ಸಿ ಬಿಸಿಲ ಉಸಿರಾಡಿತ್ತ | 
ಹೊತ್ತಿ ಉರಿಯೊ ಕೇಶರಾಶಿ 
ಕತ್ತಿನಾಗ ಕುಣೀತಿತ್ತ । 
ಧೂಮಕೇತು 

ಹಿಂಬಾಲಿತ್ತ 

ಹೌಹಾರಿತ್ತ ಹರಿದಾಡಿತ್ತ 

ಹೈ ಹೈ ಅಂತ ಹಾರಿ ಬಂದಿತ್ತ ॥ 


ಪುದಿವೆಂದರ ಏನಂತ ತಿಳಕೊಂಡೇ ಮಗಳ ? ಒಂದ ಗಂಡಸು, 
ಒಂದ ಹೆಂಗಸು, ಒಂದು ಘಮಘಮಾ ನಾರೋ ಹಾಸಿಗಿ | 
ಮಲಗಿ ಬೆಳಿಗ್ಗೆ ದರ ಮೈ ಎಷ್ಟ ಹಗರ ಆಗಿರತೈತಿ ಗೊತ್ತಾ ? 


ನಾ ಮಲಗತೀನಿ, 


88/ಕಾಡುಕುದುರೆ 


ದುರ್ಗಿ 


ಚಂಪಿ 
ದುರ್ಗಿ 


ಮಲಗು ಮಲಗು. ನಿನಗ ನಿದ್ದಿ ಬರಾಣಿಲ್ಲಂತ ನನಗೂ 
ಗೊತ್ತೈತಿ, ಮಲಗು. ಕನಸ ಬಿದ್ದರ ನಾಳಿ ನನಗೂ 
ಹೇಳಬೇಕ ಮತ್ತ ! 


(ನಗುತ್ತ ಹೊರಡಂವಳು. ಏನೋ ನೆನಪಾಗಿ ಮತ್ತೆ ನಿಲ್ಲುವಳು.) 
ಅಂಧಾಂಗ ಹುಲಿಗೊಂಡ ಹರಕ ಆಂಗೀ ಹಾಕಿದ್ದಲ್ಲ, ಯಾಕಂತ? 


ನಃ 
ನನಗೇನ ಗೊತ್ತು? 
(ತಂತಾನೇ ಮಾತಾಡಿಕೊಂಡು ಹೊರಡುವಳು.) 


ವಿಚಿತ್ರ ಹುಡುಗ, ಬರೀ ತನ್ನ ಹಟಾನ್ಯ ಗೆಲ್ಲಬೇಕಂದರ ಹೆಂಗ? 
ಆಯ್ತು, ಇದೊಂದ ಮದಿವ್ಯಾದರ ತಾನ್ಯ ಹಾದೀ ಹಿಡೀತಾನ. 
ಆ ಹುಡುಗೋರ ಜೋಡೀ ಹಾಡಿಕೊಂಡ ಕುಣ್ಯಾಕ ಹತ್ಯಾನೋ 
ಏನೊ. ಈ ಹಾಡಂದರ ಭಲೇ ಖುಶಿ ಅವಗ. ಬೆಳಗಿನಿಂದ 
ಯಾರ ಜೋಡೀ ಮಾತಾಡಿಲ್ಲ, ಹಿಂಗಾದರೂ ಖುಶಿ ಆಗಲಿ 
ಮಾರಾಯಗ. 


(ಹೋಗಿ ದುರ್ಗಿ ಮಲಗುವಳು. ಹಾಡು ಈಗ ಇನ್ನೂ ಹತ್ತಿರ 
ವಾಗುತ್ತದೆ.) 


ಕಣಿ ನಾಗ ಸಣ ಖಡ 
ಣ ಣಿ ೧ 

ಆಸುಪಾಸು ರುಳಪಿ 

ಬೆನ್ನ ಹುರಿ ಬಿಗಿದಿತ್ತ 

ಸೊಂಟದ ಬುಗುರಿ ಶಿರಗತಿತ್ತ ! 

ಬಿಗಿದ ಕಾಡ 

ಬಿ್ಲನಿಂದ | 

ಬಿಟ್ಟ ಬಾಣಧಾಂಗ ಚಿಮ್ಮಿ | 

ಹದ್ದ ಮೀರಿ ಹಾರಿ ಬಂದಿತ್ತ ॥ 


ಸಿತ್ತ | 
£2 
( 


ನೆಲ ಒದ್ದು ಗುದ್ದ ತೋಡಿ 
ಗುದಿ ನ ಬದಿ; ಒದಿಯಾಗಿ । 

ಎ ೦ ೦ಎ 
ಒರತೀ ನೀರು ಭರ್ತಿಯಾಗಿ 
ಹರಿಯೋ ಹಾಂಗ ಹೆಜ್ಜಿ ತ ಹಾಕಿ | 
ಹತ್ತಿದವರ 
ಎತ್ತಿಕೊಂಡು 


ಶೀಲಕ್ಕ 


ಕಾಡು ಕುಡುರೆ/59 


ಏಳಕೊಳ್ಳ ತಿಳ್ಳಿ ಗ್ಸೀ ಆಡಿ | 
ಕಳ್ಳೈ ಮಳ್ಳಿ ಆಡಿಸಿ ಕೆಡಿವಿತ್ತ ॥ 


(ಮೇಲಿನ ಹಾಡು ಮುಗಿಯುವತನಕ ಚಂಪಿ ಆಭರಣಗಳನ್ನು 
ಬಿಚ್ಚಿ ಚೆಲ್ಲಿ ಹೊರಡಲು ತಯಾರಾಗುವುದು, ಬೇರೆಯವರು 
ಮಲಗಿದ್ದರ ಬಗ್ಗೆ ಅನುಮಾನಗೊಳು ವುದು, ನೋಡಿ ಖಾತ್ರಿ 
ಮಾಡಿಕೊಳ್ಳುವುದು ನಡೆದೇ ಇರುತ್ತದೆ. ಒಂದು ಸಲ 
ಪಾರೋತಿ, ಶೀಲಿಯರ ರೂಮುಗಳಲ್ಲಿ ಇಣಿಕಿ ಅವರಿಬ್ಬರೂ 
ಮಲಗಿದ್ದನ್ನು ಖಾತ್ರಿಮಾಡಿಕೊಳ್ಳುತ್ತಾಳೆ. ಆಷ್ಟರಲ್ಲಿ ಹಾಡು 
ಮುಗಿದು ಕುದುರೆಯ ಹೇಷಾರವ ಕೇಳಿಸುತ್ತದೆ. ಈಗ ಎಲ್ಲ 
ನಿಶ್ಶಬ್ದವಾಗಿದೆ. .ಮೆಲ್ಲಗೆ ಬಾಗಿಲ ಕಡೆಗೆ ಹೆಜ್ಜೆ ಹಾಕುತ್ತಾಳೆ. 
ಬಾಗಿಲು ತೆಗೆದು ಇನ್ನೇನು ಹೊರಡಬೇಕು, ಅಷ್ಟರಲ್ಲಿ ಹಿಂದಿ 
ನಿಂದ "ಚಂಪೀ' ಎಂದದ್ದು ಕೇಳಿಸಿ ಬೆಚ್ಚಿ ಬೀಳುತ್ತಾಳೆ, 
ಹಿಂದಿನಿಂದ ಶೀಲಕ್ಕ ಕಾಣಿಸಿಕೊಳ್ಳುತ್ತಾಳೆ.) 


ನೀ ಎಲ್ಲಿಗಿ ಹೊಂಟೀಯಂತ ನನಗ್ಗೊತ್ತು. 


ಗೊತ್ತಿದ್ದರ ಆಯ್ತಲ್ಲ ನಾಳೆ ಎಲ್ಲಾರಿಗು ಹೇಳು, 


ಬಿದಿ) 


ಮಾವನ ಜೋಡಿ ಹೋಗಬ್ಯಾಡ. 
ಯಾಕ? ನೀ ಹೋಗಬೇಕಂತೀಯೇನು ? 
ಅವ ನಮ್ಮಿಬ್ಬರ ಅಕ್ಕನ ಗಂಡ, 


ಅಂದು ರಾತ್ರಿ ಮಾವನ .ಹಂತ್ಯಾಕ ಹೋಗಿದ್ದೆಲ್ಲ ಅಕ್ಕನ 
ಗಂಡಂತ ತಿಳೀಲಿಲ್ಲಾ ನಿನಗ ? ಯಾಕ ಹೋಗಿದ್ದಿ ಹೇಳಲಿ? 
--ನಿನಗೂ ಮಾವ ಬೇಕು. ಅಕ್ಕಾ, ಶೀಲಕ್ಕಾ-_ಆದರೇನ 
ಮಾಡ್ಲಿ, ಕುದರಿಗಿ ನಿನ್ನ ಕಂಡರ ಆಗಿ ಬರಾಣಿಲ್ಲ. ನನ್ನ ಕಂಡರ 
ಬೆನ್ನ ಹುರಿ ಬಿಗೀ ಮಾಡಿ ಕರೀತ್ರೆ ತಿ, ಅದಕ್ಕ ಹೊಸಾ ಸೀರಿ 
ಉಟಕೊಂಡ ಮಾವನ ಮನೀಗಿ ಹೊಂಟೇನಿ, ಅವ್ವಾ 
ಮಲಗ್ಯಾಳಲ್ಲಾ, ನೀನ್ವ ಅವ್ವಂತ ತಿಳಕೊಂಡು ಅಲ್ಲಾ ಬೆಲ್ಲಾ 
ಕೊಟ್ಟ ಕಳಿಸಿಕೊಡು. 


ಬೀಗರ ಬಂದಾರ, ತಿಳೀಬಾರದ ? ಹಿಂದ ಆದದ್ದಾಯ್ತು, 
ನಾರೋತೀ ಮುಖಾನಾದರೂ ನೋಡು. ಪಾರೋತಿ ನಮ್ಮ ಕ್ಕ! 


60/ ಕಾಡು ಕುಡುರೆ 


ಬೆಂಪಿ 


ಶೀಲಕ್ಷ 


ಚಂಪಿ 


ಶೀಲಕ್ತ 


ಗೌಡ್ತಿ 


ಶಿೀಲಕ್ಷ 


ಗೌಡಿ 


ಇತಿ 


ಹುಲಿಗೊಂಡ : 


ಔಷದಿ ಬಾಟ್ಸೀಹಾಂಗ ನಾರತಾಳ್ಕ ಮಾವ ಆಕೀ ಸಲುವಾಗಿ 
ಇಲ್ಲಿದ್ದಾನಂತ ತಿಳದೀಯೇನು ? ಮಾವ ನನ್ನ ಹಕ್ಕು- ಅವ 
ಕುದರೀ ಪಳಗಿಸಿದ್ದು ನನ್ನ ಸಲುವಾಗಿ. ಇಷ್ಟದಿನ ಅಕ್ಕ ತಂಗೀ 
ಅಂತ ಅಂಜತಿದ್ದೆ. ಇಂದ ನನಗ ಬಲ ಬಂದೈತಿ. ನನ್ನ 
ಹಕ್ಕಿಂದೇನೈತೋ ಅದನ್ನ ಪಡದ್ವ ಪಡೀತೀನಿ. ನನ್ನ ತಡ್ಕಾಕ 
೦ ರಿಗೂ ಶಕ್ಕಿಲ್ಲ. 


ನಾ ನಿನ್ನ ಬಿಡೋದಿಲ್ಲ, ಅಧೆಂಗ ಹೋಗ್ತೀಯೋ ನೋಡೇ 
ಬಿಡ್ತೀನಿ. 
(ಅಡ್ಡಗಟ್ಟು ವಳು.) 


ಮಾವ ಕಾಡಕುದರಿ ಪಳಗಿಸ್ಕಾನ. ನಾ ಅವನ್ನ ಪಳೆಗಿಸೀನಿ- 
ತಿಳಕೊ. 


(ಎನ್ನುತ್ತ ಶೀಲಕ್ಕನನ್ನು ದಬ್ಬಿ ಹೊರಗೆ ಹೋಗುವಳು. ಹೋಗಿ 
ಹೊರಗಿನಿಂದ ಚಿಲಕ ಹಾಕಿಕೊಳ್ಳುವಳು. ಶೀಲಕ್ಕ ಓಡಿಬಂದು 
ಬಾಗಿಲು ತೆರೆಯಲು ಯತ್ನಿಸುತ್ತ) 


ಎವ್ಯಾ, ಎವ್ವಾ, ಚಂಪಿ ಮಾವನ ಜೋಡೀ ಓಡಿ ಹೊಂಟಾಳ ! 
ಎವ್ವಾ ! ಎವ್ವಾ ! 
(ಗೌಡ್ತಿ ಎಚ್ಚರಾಗಿ ಏಳುತ್ತಾಳೆ. ಶೀಲಕ್ಕೆ ಗೌಡ್ತಿಯ ಬಳಿಗೆ 
ಓಡಿಪೋಗುತ್ತಾಳೆ.) 


ಏನೇ ಅದು ? 


ಎವ್ವಾ, ಎವ್ವಾ, ಚಂಪಿ ಮಾವನ ಜೋಡೀ ಓಡಿಹೊಂಟಾಳ 
(ಗೌಡ್ತಿ ತಕ್ಷಣ ಬಂದೂಕು ತೆಗೆದುಕೊಂಡು ಅವಸರದಿಂದ ಓಡಿ 
ಬರುವಳು. ಇಬ್ಬರೂ ಜೋರಿನಿಂದ ಬಾಗಿಲು ತೆಗೆಯಲತ್ಲಿ 
ಸುವರು. ಆದು ತೆರೆಯುವುದಿಲ್ಲ. ತಕ್ಷಣ ಗೌಡ್ತಿ ಮೆಟ್ಟಿಲು 
ಹತ್ತಿ ಶೀಲಕ್ಕನ ರೂಮಿನ ಮುಂಭಾಗದಲ್ಲಿ ಹೊರಗನ್ನು 
ಎದುರಿಸಿ ನಿಲುವಳು. ಈ ಮಧ್ಯೆ ದುರ್ಗಿಗೂ ಎಚ್ಚರವಾಗಿ 
ಅವಳೂ ಅಟ್ಟದ ಮೇಲೆ ಹೋಗುವಳು.) 


ಏ ಹುಲಿಗೊಂಡಾ... 
(ಹೊರಗಿನಿಂದ) 


1 


ದುರ್ಗಿ 


ಚಂಪಿ 


ದುರ್ಗಿ 


ಹುಲಿಗೊಂಡ 
ಗೌಡ್ತಿ 


ದುರ್ಗಿ 


ಕಾಡುಕುದುರೆ/61 


ಎವ್ವಾ ಗೌಡ್ತಿ, ನಿನ್ನ ಹಿರೀಮಗಳೂ ಬ್ಯಾಡ. ನಿನ್ನ ಆಸ್ತಿ 
ಪಾಸ್ತ್ರೀನೂ ಬ್ಯಾಡ, ಮ್ಯಾಲ ನಿನ್ನ ಗೌಡ್ಕೀನೂ ಬ್ಯಾಡ. 


ನನಗ ನನ್ನ ಹೇಂತಿ ಸಿಕ್ಕಾಳ್ಕ ಹೊಂಟೀವ್ರೀ ಎವ್ವ ! 
ಬದ್ಮಾಸ್‌ ಭಾಡ್ಯಾ, ಕೈಯಾಗೇನೈತಿ ನೋಡಿಲ್ಲಿ. ಚಂಪೀನ 


ಕೆಳಗಿಳಿಸಿ ನೀ ಅದೆಲ್ಲಿ ಹಾಳಾಗಿ ಹೋಗ್ತಿ ಹೋಗು. ಏ ಚಂಪೀ, 
ಇಳದ ಬಾರೇ __ 


ಎವ್ವಾ ಚಂಪಕ್ಕಾ ಹಾಂಗ ಮಾಡಬ್ಯಾಡ ಇಳದ ಬಾ ಮಗಳ 
(ಹೊರಗಿನಿಂದ) ನಾ ಬರಾಣಿಲ್ಲಾ. 

ಇಷ್ಟ ಧೈರ್ಯ ಬಂತೇನ್ವ್ಯ ನಿನಗ? ಏ ಹುಲಿಗೊಂಡಾ 
(ಬಂದೂಕು ಗುರಿ ಹಿಡಿಯುತ್ತ) 


ಗುಂಡಿಗಿ ಬಲಿ ಆಗಬ್ಯಾಡ, ಹೇಳಿರತೀನಿ. 


ಎವ್ಚಾ ಚಂಪಕ್ಕಾ, ಅಪ್ಪಾ ಹುಲಿಗೊಂಡಾ ನನ್ನ ಮಾತ 
ಕೇಳ್ರಿ. 


(ಹೊರಗಿನಿಂದ) ಬರ್ತೀವಿ, ಶರಣ್ರೀಯೆವ್ವ 
ಏ ಹುಲಿಗೊಂಡಾ _ 
ಚಂಪಕ್ಕಾ ಸ 


(ಗೌಡ್ತಿ ಗುಂಡು ಹಾರಿಸುವಳು. ತಕ್ಷಣ ಕುದುರೆ ದೌಡಾಯಿಸಿದ 
ಸಪ್ಪಳ ಕೇಳಿಸುತ್ತದೆ. ಗುಂಡಿನ ಸಪ್ಪಳಕ್ಕೆ ದುರ್ಗಿ ಕುಸಿಯುವಳು. 
ಶೀಲಕ್ಕ ಕಣ್ಣು ಮುಚ್ಚಿಕೊಳ್ಳುವಳು. ತನ್ನ ರೂಮಿನಲ್ಲಿ 
ಮಲಗಿದ್ದ ಪಾರೋತಿ "ಎವ್ವಾಃ' ಎಂದು ಕಿಟಾರನೆ ಕಿರಿಚಿ 
ಬೆದರಿದ ಎಳೆಗರುವಿನಂತೆ ದಿಕ್ಕು ತಪ್ಪಿ ಎದ್ದು ನೋಡಾಡಿ 
ಮೇಲಕ್ಕೆ ಹೋಗ.ವಳು. ತುಸು ಹೊತ್ತು ನೀರವ. ಪಾರೋತಿ 
ಆಘಾತದಲ್ಲಿದ್ದ ಎಲ್ಲರನ್ನು ಗಾಬರಿಯಿಂದ ನೋಡುತ್ತ ಶೀಲೀ, 
ದುರ್ಗೀ, ಎಂದು ಮಾತಾಡಿಸುತ್ತ “ಎವಾ ಸ” ಎಂದು ತನ್ನ 
ತಾಯಿಯ ಬಳಿಗೆ ಹೋಗುವಳು. ಆಘಾತದಲ್ಲಿ ಕಲ್ಲಿನಂತೆ 
ನಿಂತಿದ್ದ ಅವಳನ್ನು ಅಲುಗಿಸುತ್ಸ ಮಾತಾಡಿಸುವಳು ) 


62; ಕಾತಕಮಕಿ 


ಪಾರೋತಿ : ಎವ್ವು, ಎವ್ವಾ! ಏನಾಯ್ತು ? ಯಾಕ ಯಾರೂ ಬಾಯಿ 
ಬಿಡವೊಲ್ಲಿರಿ? ಎವ್ವಾ ಏನಾಯ್ತಬೆಣ್ಯ? 


ಗೌಡಿ ; ಗುರಿತಪ್ಬಿತ್ವ ಮಗಳ | 


(ಎನ್ನುತ್ತ ಗೌಡ್ತಿ ಕುಸಿಯುವಳು. ಆಸೆಯಿಂದ ದುರ್ಗಿ ಗೌಡ್ತಿ 
ಯನ್ನೇ ನೋಡುತ್ತಿರುವಾಗ) 


ತೆರೆ 








೧೧ಟ ೮೧೧೮ 
| 
53 ತಲಾ; ೦೦೦೧೦೪೬ 


ಇ ಆಲು 
0೧೧೪೨೮೦೧೮೦ 


ಣಿ 
ಐಂ ಓಲ | 


32೮ ಬೊ | 9೧೮೦ 


ಜಬ ಬಂಧ 


ಕಂಬಾರ ಬರೆಯಂವಂಥ ನಾಟಕವಾಗಲಿ, ಪದ್ಮಗಳಾಗಲಿ ಖಂಡಿತ 
ಪಾಶ್ಚಾತ್ಯರಲ್ಲೂ ಇಲ್ಲ. 


ಯಃ. ಆರ್‌. ಅನಂತಮೂರ್ತಿ 


೫ ಕನ್ನಡದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಕಂಬಾರರಷ್ಟು ಜಾ 
ನೆಲದ ವಾಸನೆ ತುಂಬಿಕೊಂಡು ಜತೆಯಲ್ಲಿ ನವ್ಯತೆ -ಆಧುನಿಕತೆಗಳನ್ನು ಮೈಗೂಡಿಸಿ 


ಕೊಂಡಿರುವ ಸ ಜನಶೀಲ ನಾಟಕಕಾರ ಇ. ದುರ್ಲಭ. 


ನನ್ನ ಅಭಿಪ್ರಾಯದಲ್ಲಿ ದೇಶದ ಇಂದಿನ ಎಲ್ಲು 
ಕೆಂಬಾರರು ಅದ್ವಿತೀಯರು. ಆದರ ಜಾಗದಲ್ಲಿ ಇನ್ನೊಬ್ಬರನ್ನು ಯೋಚಿಸುವುದು 


ನನಗಂತೂ ಸಾಧ್ಯವಿಲ. 


ಎ.ಬಿ. ನಿ. ಕಾರಿಂತೆ 


ಕಂಬಾರರ ನಾಟಕಗಳಿಗೆ ಸಮರ್ಥ ಭಾಷೆಯ ಜೊತೆಗೆ ಧ್ವನಿಪೊರ್ಣವಾದ 
ಕ್ರಿಯೆಯ ಬೆನ್ನೆಲಬೂ ಇರುತ್ತದೆ. ಅವರ ನಾಟಕಗಳನ್ನು ಓದುವಾಗ ಕೂಡ 
ಅವುಗಳ ಆಂತರಿಕ ಕ್ರಿಯೆ ತಾನಾಗಿಯೇ ಕಣ್ಣ ಗೆ ಕಟ್ಟುತ್ತದೆ. 


ಗಿರೀಶ ಕಾರ್ನಾಡ 


ಘಃ ನಾಟಕವನ್ನು ಅಭಿನಯಿಸುವವರು ಪ್ರ ಯೋಗಕ್ಕೆ ಮುನ್ನ ಲೇಖಕರಿಗೆ 50 ರೂ. 
ಗೌರವಧನ ಕೊಟ್ಟು ಲಿಖಿತ ಅನುಮತಿ ಪಡೆದಿರೆತಕ್ಕ ದ್ದು. 


